ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151. 


ಬೆಂಗಳೂರು, ಗುರುವಾರ, ಜೂನ್ ೩೦, ೨೦೧೬ ( ಆಷಾಢ ೯ , ಶಕ ವರ್ಷ ೧೯೩೮) 
Bengaluru , Thursday , June 30 , 2016 ( Ashadha 9, Shaka Varsha 1938 ) 


ಸಂಚಿಕೆ ೨೬ 
Issue 26 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 
HEALTH AND FAMILY WELFARE SECRETARIAT 

NOTIFICATION 
No: HFW 63 RGU 2015 , Bengaluru , Dated :18.04 . 2015, 


Subject : 


Determination of intake and publication of the additional seat matrix of Post Graduate Medical 
and Dental Degree and Diploma Courses in Government, Private and Deemed University s 
Medical/Dental Colleges for the academic year 2015 - 16 . 


1 . In the Notification No . HFW 399 MPS 2005 , dated 08 - 12- 2006 , Government have promulgated in Karnataka Gazette 
dated 08 - 12- 2006 the Karnataka Conduct of Entrance Test for Selection and Admission to Post Graduate Medical and Dental Degree 
and Diploma Courses Rules, 2006 and authorize Rajiv Gandhi University of Health Science to conduct Entrance Test for Medical/Dental 
Degree and Diploma seats in Government and Private Medical/Dental Colleges in the State . 


2 . Further in the Notification No. HFW 375 RGU 2013, dated 20 -12 -2013 Government have promulgated in Karnataka Gazette 
dated 20 - 12- 2013, the Karnataka Conduct of Entrance Test for selection and Admission to Post Graduate Medical and Dental Degree 
and Diploma Courses Rules, 2006 has been amended and authorize National Board of Examination to conduct Entrance Test for 
Medical/Dental Degree and Diploma seats in Government and Private Medical/Dental Colleges in the State and the Entrance Test 
committee shall supervise the centralized counseling for purpose of admission to the professional Medical and Dental courses through a 
single window procedure conducted by the Karnataka Examination Authority . 


3. Under Section 45 ( 10 ) (b ) of Rajiv Gandhi University of Health Sciences Act, 1994 read with Rule 12 of the Karnataka Conduct 
of Entrance Test for admission to Post Graduate Medical and Dental Degree Courses 2006 ,, the intake in Government Autonomous 
Medical and Dental Colleges shall be as may be notified by Government from time to time. Hence the intake of Post Graduate Courses 
and seatmatrix thereof published by the Government applicable for the academic year 2015 - 16 . 


4 . A Consensual Agreement has been entered between Government of Karnataka and the Karnataka Professional Colleges 
Foundation and Karnataka Religious and Linguistic Minority Professional Colleges. Association in the State for regulating admission to 
Post Graduate Courses in the Professional Colleges for the adacemic year 2015 - 16 . As per the consensual agreement 33 % of the total 
seats have been earmarked as Government seats in Private Non -Minority Medical and Dental Colleges and 20 % of the total seats have 
been earmarked as Governments seats in Private Minority Medical and Dental Colleges in the State. 


4 . 


The fee structure as per the consensual agreement is shown in ANNEXURE - II . 


( ೧೨೯೩ ) 


0958 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಜೂನ್ ೩೦, ೨೦೧೬ 


ಭಾಗ ೪ಎ 


5 . Out of total number of Government Post Graduate seats 70 % of the seats are earmarked to the entrance test candidates and 
30 % of the seats are earmarked to the in -service candidates . Out of the 30 % Post Graduate seats available for the in -service 
candidates, the following percentage of seats has been reserved for the candidates working in various Departments for the academic 
year 2015 - 16 . 


Department 


PG Medical 
Degree 
77 % 


PG Medical 
Diploma 

82 % 


PG Dental 
Degree 


74 % 


Health and Family Welfare 


10 % 


10 % 


10 % 


ESI 


5 % 


3 % 


3 % 


Mahanagara Palike 


2 % 


2 % 


2 % 


Boards and Corporations 


6 % 


3 % 


11 % 


Autonomous Institutions (Including 
Government Autonomous Medical and 
Dental Colleges ) 


6 . In Notification No . HFW 63 RGU 2015 , dated 01-04- 2015 , Seat matrix for Post Graduate Medical and Dental Degree and 
Diploma Courses in Government and Private Medical Colleges for the year 2015 -16 were published . As of now , the Director of Medical 
Education in File No: DME /PGS/46 /2014 - 15 , dated 17 -04 - 2015 , has requested to issue additional seatmatrix for PG Medical Degree 
Courses in Private Medical Colleges for the year 2015 - 16 . 
7 . Now therefore , Government of Karnataka in exercise of powers conferred under Section 45 of the Rajiv Gandhi University of 
Health Sciences Act, 1994 and under sub - section ( 2 ) (c ) and (3 ) (1 ) of the Karnataka Conduct of Entrance Test for selection and 
admission to Post Graduate Medical and Dental Degree and Diploma Courses Rules , 2006 , hereby notify the additional seat matrix of 
the seats in Post Graduate Medical Degree Courses for the year 2015 - 16 and reservation of seats in favor of ( 1) PG Entrance 2015 
candidates; and (2 ) Government in -service candidates who have appeared and qualified for PGET- 2015 in Private Medical Colleges as 
specified in Annexure-l appended to this Notification . 


By Order and in the name of the Governor of Karnataka 

K .S . Latha Kumari 
Deputy Secretary to Government 
Health and Family Welfare Department 

(Medical Education ) 


ANNEXURE - 1 


Sapthagiri Institute of Medical Sciences & Research Centre , Bengaluru 


2015 - 16 


Department / Discipline (Degree ) 


No . 


Total Intake 


Govt. Quota 


HRLMPCA 


NRI / IP 


M . S . (Anatomy) 


M .D . (Physiology) 


M .D . ( Biochemistry) 
M .D . (Pathology) 
M .D . (Microbiology) 


0 


- 


2 


M . D . (Pharmacology ) 
M .D . (Forensic Medicine ) 


8 


M .D . (Community Medicine) 


M .D . (GeneralMedicine) 


10 


11 


M .D . (Paediatrics) 
M .D . (Dermatology & STD ) 
M .D . (Tuberculosis ) 


12 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೬ 


09539 


SI 


2015 - 16 


Department / Discipline (Degree) 


No 


Total Intake 


Govt. Quota 


HRLMPCA 


NRI / IP 


13 


M . D . (Psychiatry ) 


14 


M .S . (General Surgery ) 


15 


M .S . (Ophthalmology) 
M .S . (Orthopaedics) 


16 


17 


M .S . (E .N .T .) 


18 


19 


M .D . (Obstetrics & Gynaecology) 
M .D . (Anaesthesiology) 
M .D . (Radio - Diagnosis) / (Radiology) 
M .D . (Radio – Therapy) 


20 


21 


22 


M . D . (Emergency Medicine) 


Total 


7 


* These seats willbe added to the State pool of seats along with vacant seats returned from All India Quota during the Third 
round of Counseling. 


Srinivasa Institute of Medical Sciences & Research Centre , Mangaluru 


2015 - 16 


Department / Discipline (Degree ) 


Total Intake 


Govt. Quota 


HRLMPCA 


NRI / IP 


M .S . (Anatomy) 


0 


M .D . ( Physiology ) 


M .D . (Biochemistry ) 


M . D . (Pathology) 


M .D . (Microbiology ) 


M .D . (Pharmacology) 


M . D . (Forensic Medicine) 


M .D . (Community Medicine) 
M .D . (GeneralMedicine ) 


M . D . (Paediatrics ) 


M .D . (Dermatology & STD ) 


M .D . ( Tuberculosis ) 
M .D . (Psychiatry ) 
M .S . (General Surgery ) 
M .S . (Ophthalmology ) 
M .S. (Orthopaedics) 


M . S . (E .N . T .) 


M . D . ( Obstetrics & Gynaecology) 


M .D . (Anaesthesiology) 
M .D . (Radio – Diagnosis) / (Radiology ) 
M .D . (Radio – Therapy) 


೧೨೯೬ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೩೦, ೨೦೧೬ 


ಭಾಗ ೪ಎ 


2015 -16 


Department / Discipline (Degree ) 


Total Intake 


Govt. Quota 


HRLMPCA 


NRI / IP 


M .D . (Emergency Medicine) 


Total 


- 12 


| 


3 


* These seats will be added to the State pool of seats along with vacant seats returned from All India Quota during the Third 
round of Counseling. 

K . S . Latha Kumari 
Deputy Secretary to Government 
Health and Family Welfare Department 

(Medical Education ) 
ಅನುಬಂಧ - 2 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : 2015 - 16ನೇ ಸಾಲಿಗೆ ರಾಜ್ಯದಲ್ಲಿರುವ ಖಾಸಗಿ ವೈದ್ಯಕೀಯ / ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ 

ಸ್ನಾತಕ / ಸ್ನಾತಕೋತ್ತರ ಕೋರ್ಸುಗಳ ಸೀಟುಗಳ ಶುಲ್ಕವನ್ನು ಪರಿಷ್ಕರಿಸುವ ಬಗ್ಗೆ . 
ಓದಲಾಗಿದೆ: 

1) ಕರ್ನಾಟಕ ವೃತ್ತಿಪರ ಕೋರ್ಸುಗಳ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಸೀಟು ಹಂಚಿಕೆ ಮತ್ತು ಶುಲ್ಕ ನಿಗಧಿ ಕುರಿತು ಸರ್ಕಾರ ಹಾಗೂ ಖಾಸಗಿ 

ಆಡಳಿತ ಮಂಡಳಿಗಳ ನಡುವೆ ಸಮ್ಮತಾಭಿಪ್ರಾಯ ಒಪ್ಪಂದ ಮಾಡಿಕೊಳ್ಳಲು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 
- 01 - 04 - 2015 ರಂದು ಜರುಗಿದ ಸಭೆಯ ನಡವಳಿಗಳು. 

2 ) ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ: ವೈಶಿನಿ / ಪಿಜಿಎಸ್ / 01/2015 -16, ದಿನಾಂಕ: 01 - 04 - 2015. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸಭೆಯ ನಡವಳಿಯನ್ವಯ 2015 -16ನೇ ಸಾಲಿನ ವೈದ್ಯಕೀಯ, ದಂತ ವೈದ್ಯಕೀಯ ಸ್ನಾತಕ ಮತ್ತು ಸ್ನಾತಕೋತ್ತರ 
ಕೋರ್ಸುಗಳಿಗೆ 2012-13ನೇ ಸಾಲಿನಲ್ಲಿ ನಿಗಧಿಪಡಿಸಿದ ಶುಲ್ಕಕ್ಕಿಂತ ಶೇ . 10 ರಷ್ಟನ್ನು ಹೆಚ್ಚಿಸಲು ತೀರ್ಮಾನಿಸಲಾಗಿರುತ್ತದೆ. 

ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು, ಬೆಂಗಳೂರು ಇವರು ಕರ್ನಾಟಕ ವೃತ್ತಿಪರ ಕೋರ್ಸುಗಳ ಪ್ರವೇಶಾತಿಗೆ 
ಸಂಬಂಧಿಸಿದಂತೆ ಸೀಟು ಹಂಚಿಕೆ ಹಾಗೂ ಶುಲ್ಕ ನಿಗಧಿ ಕುರಿತು ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ 
ಆಡಳಿತ ಮಂಡಳಿಗಳ ನಡುವೆ ಸಮ್ಮತಾಭಿಪ್ರಾಯ ಒಪ್ಪಂದ ಮಾಡಿಕೊಳ್ಳಲು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ 
ದಿನಾಂಕ: 01- 04 - 2015 ರಂದು ಜರುಗಿದ ಸಭೆಯಲ್ಲಿ ವೈದ್ಯಕೀಯ, ದಂತ ವೈದ್ಯಕೀಯ ಸ್ನಾತಕ ಮತ್ತು ಸ್ನಾತಕೋತ್ತರ ಕೋರ್ಸುಗಳಿಗೆ 2012 -13 ನೇ 
ಸಾಲಿನಲ್ಲಿ ನಿಗಧಿಪಡಿಸಿದ ಶುಲ್ಕಕ್ಕಿಂತ ಶೇ . 10 ರಷ್ಟನ್ನು 2015 - 16ನೇ ಸಾಲಿಗೆ ಹೆಚ್ಚಿಸಲು ತೀರ್ಮಾನಿಸಲಾಗಿದ್ದು, ಅದರಂತೆ, ಪ್ರಸ್ತುತ ಖಾಸತಿ 
ವೈದ್ಯಕೀಯ/ ದಂತ ವೈದ್ಯಕೀಯ ಸ್ನಾತಕ & ಸ್ನಾತಕೋತ್ತರ ಕೋರ್ಸುಗಳ ಸರ್ಕಾರಿ ಕೋಟಾದ ಸೀಟುಗಳಿಗೆ ನಿಗಧಿಪಡಿಸಲಾಗಿರುವ ಹಾಗೂ 
ಪರಿಷ್ಕರಿಸಬೇಕಾಗಿರುವ ಶುಲ್ಕದ ವಿವರಗಳು ಕೆಳಕಂಡಂತಿರುತ್ತವೆಂದು ತಿಳಿಸಿರುತ್ತಾರೆ. 

ರಾಜ್ಯದಲ್ಲಿನ ಖಾಸಗಿ ವೈದ್ಯಕೀಯ / ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ (ಕಾಮೆಡ್- ಕೆ) ಸ್ನಾತಕೋತ್ತರ ವೈದ್ಯಕೀಯ ಡಿಗ್ರಿ/ಡಿಪ್ಲೋಮಾ/ ದಂತ 
ವೈದ್ಯಕೀಯ ಡಿಗ್ರಿ /ಡಿಪ್ಲೋಮಾಕೋರ್ಸುಗಳ ಸೀಟುಗಳಿಗೆ ಪಾವತಿಸಬೇಕಾದ ಶುಲ್ಕದ ವಿವರ: 

( ರೂ . ಗಳಲ್ಲಿ) 
ಕಾಮೆಡ್ - ಕೆ ಅಭ್ಯರ್ಥಿಗಳಿಗೆ ಪಿಜಿಸಿಇಟಿ ಮೂಲಕ ಸರ್ಕಾರಿ ಕೋಟಾದಡಿ 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ 
ಕೋರ್ಸುಗಳ ಪ್ರಸ್ತುತ 

ಪ್ರಸ್ತುತ 
ವಿವರ ನಿಗಧಿಪಡಿಸಿರುವ 

ನಿಗದಿಪಡಿಸಿರುವ 

ಶುಲ್ಕ 


ಸಂಖ್ಯೆ 


ಪರಿಷ್ಕೃತ 


ಪರಿಷ್ಕೃತ 


ಶುಲ್ಕ 


ಶುಲ್ಕ 


5 , 01,600 


5 ,52 ,000 


3 ,35, 000 


3, 69,000 


ಕ್ಲಿನಿಕಲ್ 
ಪ್ಯಾರಾ ಕ್ಲಿನಿಕಲ್ 
ಪ್ರಿ ಕ್ಲಿನಿಕಲ್ 


1 ,25 , 400 


1 ,38, 000 


83 , 600 


1. ವೈದ್ಯಕೀಯ ಪದವಿ: 

(ಅ) 
( ಆ) 

(ಇ) 
2. ವೈದ್ಯಕೀಯ ಡಿಪ್ಲೊಮಾ: 

( ಅ) 


92,000 


62 , 700 


69 , 000 


42 , 009 


46 ,300 


ಕ್ಲಿನಿಕಲ್ 


3,76,200 


4,14 ,000 | 


2,51,900 | 


2, 77 ,100 | 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೬ 


೧೨೯೭ 


ಕಾಮೆಡ್- ಕೆ ಅಭ್ಯರ್ಥಿಗಳಿಗೆ 


ಪಿಜಿಸಿಇಟಿ ಮೂಲಕ ಸರ್ಕಾರಿ ಕೋಟಾದಡಿ 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ 
ಪ್ರಸ್ತುತ 

ಪರಿಷ್ಕೃತ 
ನಿಗದಿಪಡಿಸಿರುವ 


ಸಂಖ್ಯೆ 


ಪರಿಷ್ಕೃತ 


ಕೋರ್ಸುಗಳ 
ವಿವರ 


ಪ್ರಸ್ತುತ 
ನಿಗಧಿಪಡಿಸಿರುವ 

ಶುಲ್ಕ 


ಶುಲ್ಕ 


ಶುಲ್ಕ 


ಶುಲ್ಕ 


ಪ್ಯಾರಾ ಕ್ಲಿನಿಕಲ್ 


1, 25 ,400 


1,38 ,000 


83 ,600 


92,000 


3. ದಂತ ವೈದ್ಯಕೀಯ 

( ಅ) 


2 ,57, 400 


2 ,90,000 


1 , 71 ,600 


1, 88,000 


ಪದವಿ ಮತ್ತು 
ಡಿಪ್ಲೊಮಾ 


ಕರ್ನಾಟಕ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ವೃತ್ತಿಪರ ಕಾಲೇಜುಗಳ ಒಕ್ಕೂಟದ (KRLMPCA) ಲ್ಲಿನ ಖಾಸಗಿ ವೈದ್ಯಕೀಯ/ ದಂತ 
ವೈದ್ಯಕೀಯ ಕಾಲೇಜುಗಳಲ್ಲಿನ ಸ್ನಾತಕೋತ್ತರ ವೈದ್ಯಕೀಯ ಡಿಗ್ರಿ/ ಡಿಪ್ಲೋಮಾ & ದಂತ ವೈದ್ಯಕೀಯ ಕೋರ್ಸುಗಳ ಸೀಟುಗಳಿಗೆ ಪಾವತಿಸಬೇಕಾದ ಶುಲ್ಕದ 
ವಿವರ: 


( ರೂ .ಗಳಲ್ಲಿ) 


ಪಿಜಿಸಿಇಟಿ ಮೂಲಕ ಸರ್ಕಾರಿ ಕೋಟಾದಡಿ 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ 


KRLMPCA ಅಭ್ಯರ್ಥಿಗಳಿಗೆ 


ಸಂಖ್ಯೆ 


ಕೋರ್ಸುಗಳ | 


ಕೋರ್ಸುಗಳ 


ಪ್ರಸ್ತುತ 
ನಿಗಧಿಪಡಿಸಿರುವ 


ಪರಿಷ್ಕೃತ 


ಪ್ರಸ್ತುತ 


ಪರಿಷ್ಕೃತ 


ವಿವರ 


ನಿಗಧಿಪಡಿಸಿರುವ 


ಶುಲ್ಕ 


ಶುಲ್ಕ 


ಶುಲ್ಕ 


ಶುಲ್ಕ 


1. ವೈದ್ಯಕೀಯ ಪದವಿ : 


ಕ್ಲಿನಿಕಲ್ 


3,79 ,500 


4,18 , 000 


3 ,03, 600 


3,34,000 


ಪ್ಯಾರಾ ಕ್ಲಿನಿಕಲ್ 


1, 04 ,500 


1, 15, 000 


83 ,600 


92,000 


ಪ್ರಿ ಕ್ಲಿನಿಕಲ್ 


51, 700 


57,000 | 


41,360 | 


46,000 
4 


( ಇ) 
2. ವೈದ್ಯಕೀಯ ಡಿಪ್ಲೊಮಾ: 


ಕ್ಲಿನಿಕಲ್ 


3 ,03,600 


3,34 ,000 


2 ,42 ,880 


2,68 ,000 


1,04 ,500 


ಪ್ಯಾರಾ ಕ್ಲಿನಿಕಲ್ 


1, 15 , 000 


92,000 


83, 600 


3. ದಂತ ವೈದ್ಯಕೀಯ: 


ಪದವಿ ಮತ್ತು 2 ,11 ,750 

2 ,43,600 1 ,69 ,400 

1 ,86 , 400 
ಡಿಪ್ಲೊಮಾ 
ರಾಜ್ಯದಲ್ಲಿನ ಖಾಸಗಿ ವೈದ್ಯಕೀಯ/ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ (ಕಾಮೆಡ್ - ಕೆ) ವೈದ್ಯಕೀಯ (MBBS)/ ದಂತ ವೈದ್ಯಕೀಯ (BDS) 
ಸೀಟುಗಳಿಗೆ ಪಾವತಿಸಬೇಕಾದ ಶುಲ್ಕದ ವಿವರ: 

( ರೂ . ಗಳಲ್ಲಿ) 
ಕಾಮೆಡ್ - ಕೆ ಅಭ್ಯರ್ಥಿಗಳಿಗೆ 

ಸಿಇಟಿ ಮೂಲಕ ಸರ್ಕಾರಿ ಕೋಟಾದಡಿ 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ 
ಸಂಖ್ಯೆ ಕೋರ್ಸುಗಳ ವಿವರ 

ಪ್ರಸ್ತುತ ಪರಿಷ್ಕೃತ ಪ್ರಸ್ತುತ 

ಪರಿಷ್ಕೃತ 
ನಿಗಧಿಪಡಿಸಿರುವ 

ನಿಗಧಿಪಡಿಸಿರುವ 

ಶುಲ್ಕ 
ಶುಲ್ಕ 


ಶುಲ್ಕ 


ಶುಲ್ಕ 


3 ,57 ,500 


4 ,25 ,000 


38 ,500 


55 ,000 


ಅ) 
ಆ) 


ಎಂಬಿಬಿಎಸ್ 
ಬಿಡಿಎಸ್ 


2,53,000 | 


2 ,75 , 000 


27,500 


35, 000 | 


೧೨೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೩೦, ೨೦೧೬ 


ಭಾಗ ೪ 


ಕರ್ನಾಟಕ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ವೃತ್ತಿಪರ ಕಾಲೇಜುಗಳ ಒಕ್ಕೂಟದ (KRLMPCA) ಲ್ಲಿನ ಖಾಸಗಿ ವೈದ್ಯಕೀಯ/ ದಂತ 
ವೈದ್ಯಕೀಯ ಕಾಲೇಜುಗಳಲ್ಲಿನ ವೈದ್ಯಕೀಯ ( MBBS)/ ದಂತ ವೈದ್ಯಕೀಯ (BDS ) ಸೀಟುಗಳಿಗೆ ಪಾವತಿಸಬೇಕಾದ 
ಶುಲ್ಕದ ವಿವರ : 


( ರೂ . ಗಳಲ್ಲಿ) 


ಸಿಇಟಿ ಮೂಲಕ ಸರ್ಕಾರಿ ಕೋಟಾದಡಿ 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ 


KRLMPCA ಅಭ್ಯರ್ಥಿಗಳಿಗೆ 


ಸಂಖ್ಯೆ 


ಕೋರ್ಸುಗಳ ವಿವರ 


ಪ್ರಸ್ತುತ 
ನಿಗಧಿಪಡಿಸಿರುವ 

ಶುಲ್ಕ 


ಪರಿಷ್ಕೃತ 
ಶುಲ್ಕ 


ಪ್ರಸ್ತುತ 
ನಿಗಧಿಪಡಿಸಿರುವ 

ಶುಲ್ಕ 


ಪರಿಷ್ಕೃತ 
ಶುಲ್ಕ 


ಎಂಬಿಬಿಎಸ್ 


3 ,57,500 


4 , 25 ,000 


38,500 


55 ,000 


ಬಿಡಿಎಸ್ 


2 ,53 ,000 


2 ,75 , 000 


27 ,500 


35 ,000 


ಮುಂದುವರಿದು, ಡೀಮ್ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಗೆ ಒಳಪಡುವ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಪಿಜಿಸಿಇಟಿ ಹಾಗೂ 
ಸಿಇಟಿ ಮೂಲಕ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಸಂಬಂಧಪಟ್ಟ ವೈದ್ಯಕೀಯ ಕಾಲೇಜುಗಳು ನಿಗಧಿಪಡಿಸುವ ಶುಲ್ಕವನ್ನು ಪಾವತಿಸಬೇಕಾಗಿದೆಯೆಂದು, 
ಆದರೆ, ಶುಲ್ಕ ಮರುಪಾವತಿಗೆ ಅರ್ಹರಾಗಿರುವ ಸೇವಾನಿರತ ಅಭ್ಯರ್ಥಿಗಳು ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ 
ಕಾಮೆಡ್ - ಕೆ ಸಂಸ್ಥೆಯೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದ ಪ್ರಕಾರ ನಿಗಧಿಪಡಿಸಿರುವ ಶುಲ್ಕವನ್ನು ಮರುಪಾವತಿಸಲಾಗುವುದು ಹಾಗೂ ವ್ಯತ್ಯಾಸದ 
ಮೊತ್ತವನ್ನು ಅಭ್ಯರ್ಥಿಗಳೇ ಸ್ವಂತವಾಗಿ ಭರಿಸತಕ್ಕದ್ದೆಂದು ತಮ್ಮ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಸರ್ಕಾರಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಪಾವತಿಸಬೇಕಾದ ಶುಲ್ಕದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. 2014- 15ನೇ 
ಸಾಲಿನಲ್ಲಿ ನಿಗಧಿಪಡಿಸಿರುವ ಶುಲ್ಕದ ವಿವರಗಳು ಕೆಳಕಂಡಂತಿದ್ದು , ಅದೇ ಶುಲ್ಕವನ್ನು 2015 - 16ನೇ ಸಾಲಿನಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೂ ಸಹ 
ನಿಗಧಿಪಡಿಸಬಹುದಾಗಿದೆಯೆಂದು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ತಮ್ಮ ಪತ್ರದಲ್ಲಿ ತಿಳಿಸಿರುತ್ತಾರೆ. 

( ರೂ . ಗಳಲ್ಲಿ) 


ಕ್ರ. ಸಂ . 


ಕೋರ್ಸುಗಳ ವಿವರ 


ನಿಗಧಿಪಡಿಸಿರುವ ಶುಲ್ಕ 


ಸ್ನಾತಕೋತ್ತರ ಪದವಿ ವೈದ್ಯಕೀಯ ಕೋರ್ಸುಗಳು 


20 ,000 


ಕ್ಲಿನಿಕಲ್ 
ಪ್ಯಾರಾ ಕ್ಲಿನಿಕಲ್ 


| 


10 , 000 


ಮೈಕ್ಲಿನಿಕಲ್ 


5 ,000 


ಸ್ನಾತಕೋತ್ತರ ಡಿಪ್ಲೊಮಾಕೋರ್ಸುಗಳು 


ಕ್ಲಿನಿಕಲ್ 


20,000 


ಪ್ಯಾರಾ ಕ್ಲಿನಿಕಲ್ 


10,000 


ಸ್ನಾತಕೋತ್ತರ ಪದವಿ ದಂತ ವೈದ್ಯಕೀಯ ಕೋರ್ಸುಗಳು 


ಕ್ಲಿನಿಕಲ್ 


20 ,000 


ಪ್ಯಾರಾ ಕ್ಲಿನಿಕಲ್ 


5 ,000 


ಸ್ನಾತಕ ವೈದ್ಯಕೀಯ / ದಂತ ವೈದ್ಯಕೀಯ ಕೋರ್ಸುಗಳು 


ಎಂಬಿಬಿಎಸ್ 


16 ,700 


2 


. 


ಬಿಡಿಎಸ್ 


14 ,400 


ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ ಪರೀಶಿಲಿಸಿದ ನಂತರ, ರಾಜ್ಯದಲ್ಲಿನ ಖಾಸಗಿ ವೈದ್ಯಕೀಯ/ ದಂತ ವೈದ್ಯಕೀಯ 
ಸ್ನಾತಕ & ಸ್ನಾತಕೋತ್ತರ ಕೋರ್ಸುಗಳ ಸೀಟುಗಳ ಪ್ರವೇಶ ಶುಲ್ಕವನ್ನು ಮೇಲ್ಕಂಡಂತೆ 2015 - 16 ನೇ ಸಾಲಿಗೆ ಶೇ . 10ರಷ್ಟು ಹೆಚ್ಚಿಸಿ ಪರಿಷ್ಕರಿಸಲು 
ಸರ್ಕಾರವು ತೀರ್ಮಾನಿಸಿ , ಈ ಆದೇಶವನ್ನು ಹೊರಡಿಸಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೩೦, ೨೦೧೬ 


೧೨೯೯ 


ಸರ್ಕಾರದ ಆದೇಶ ಸಂಖ್ಯೆ ಆಕುಕ 111 ಆರ್‌ಜಿಯು 2015, ಬೆಂಗಳೂರು, ದಿನಾಂಕ : 01 - 04 - 2015 
ರಾಜ್ಯದಲ್ಲಿನ ಖಾಸಗಿ ವೈದ್ಯಕೀಯ / ದಂತ ವೈದ್ಯಕೀಯ ಸ್ನಾತಕ/ ಸ್ನಾತಕೋತ್ತರ ಕೋರ್ಸುಗಳ ಸೀಟುಗಳ ಪ್ರವೇಶ ಶುಲ್ಕವನ್ನು 
2015 -16ನೇ ಸಾಲಿಗೆ ಶೇ . 10ರಷ್ಟು ಹೆಚ್ಚಿಸಿ ಈ ಕೆಳಕಂಡಂತೆ ಪರಿಷ್ಕರಿಸಿ ಆದೇಶಿಸಲಾಗಿದೆ. 

ರಾಜ್ಯದಲ್ಲಿನ ಖಾಸಗಿ ವೈದ್ಯಕೀಯ & ದಂತ ವೈದ್ಯಕೀಯ ಕಾಲೇಜುಗಳಲ್ಲಿನ (ಕಾಮೆಡ್ -ಕೆ) ಸ್ನಾತಕೋತ್ತರ ವೈದ್ಯಕೀಯ ಡಿಗ್ರಿ /ಡಿಪ್ಲೊಮಾ & ದಂತ 
ವೈದ್ಯಕೀಯ ಡಿಗ್ರಿ/ ಡಿಪ್ಲೊಮಾಕೋರ್ಸುಗಳ ಸೀಟುಗಳಿಗೆ ಪಾವತಿಸಬೇಕಾದ ಶುಲ್ಕದ ವಿವರ: 


( ರೂ . ಗಳಲ್ಲಿ) 


ಪಿಜಿಸಿಇಟಿ ಮೂಲಕ ಸರ್ಕಾರಿ 
ಕೋಟಾದಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ 


ಕಾಮೆಡ್ - ಕೆ ಅಭ್ಯರ್ಥಿಗಳಿಗೆ 


ಸಂಖ್ಯೆ 


ಕೋರ್ಸುಗಳ ವಿವರ 


ಪರಿಷ್ಕೃತ ಶುಲ್ಕ | 


ಪ್ರಸ್ತುತ 
ನಿಗಧಿಪಡಿಸಿರುವ 


ಪರಿಷ್ಕೃತ ಶುಲ್ಕ 


ಪ್ರಸ್ತುತ 
ನಿಗಧಿಪಡಿಸಿರುವ 


ಶುಲ್ಕ 


ಶುಲ್ಕ 


1. ವೈದ್ಯಕೀಯ ಪದವಿ : 


( ಅ) 


| ಕ್ಲಿನಿಕಲ್ 


5 ,01,600 


5 ,52 ,000 


3 ,35,000 


3 , 69 ,000 


( ಆ ) 


ಪ್ಯಾರಾ ಕ್ಲಿನಿಕಲ್ 


1, 25 ,400 


1 ,38 ,000 


83 ,600 


92 . 000 


ಮೈಕ್ಲಿನಿಕಲ್ 


62 . 700 


69 . 000 


42,009 


46 .300 


2 . ವೈದ್ಯಕೀಯ ಡಿಪ್ಲೊಮಾ : 

(ಅ) 
( ಅ ) 

| ಕನಿಕಲ್ 
| ಕ್ಲಿನಿಕಲ್ 


[ 3,76,200 


| 4,14,000 


4 ,14 , 000 


2,51,900 


277,100 


( ಆ ) 


| ಪ್ಯಾರಾ ಕ್ಲಿನಿಕಲ್ 


1. 25 ,400 


1,38,000 


83 . 600 


92 ,000 


3. ದಂತ ವೈದ್ಯಕೀಯ : 

(ಅ) ( ಪದವಿ ಮತ್ತು ಡಿಪ್ಲೋಮಾ 257,400 2,90,000 1,71,600 | 1,88,000 
ಕರ್ನಾಟಕ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ವೃತ್ತಿಪರ ಕಾಲೇಜುಗಳ ಒಕ್ಕೂಟದ ( KRLMPCA) ಲ್ಲಿನ ಖಾಸಗಿ ವೈದ್ಯಕೀಯ & ದಂತ 
ವೈದ್ಯಕೀಯ ಕಾಲೇಜುಗಳಲ್ಲಿನ ಸ್ನಾತಕೋತ್ತರ ವೈದ್ಯಕೀಯ ಡಿಗ್ರಿ / ಡಿಪ್ಲೊಮಾ & ದಂತ ವೈದ್ಯಕೀಯ ಕೋರ್ಸುಗಳ ಸೀಟುಗಳಿಗೆ ಪಾವತಿಸಬೇಕಾದ ಶುಲ್ಕದ ವಿವರ: 

ಡೀಮ್ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಗೆ ಒಳಪಡುವ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಪಿಜಿಸಿಇಟಿ ಹಾಗೂ ಸಿಇಟಿ 
ಮೂಲಕ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಸಂಬಂಧಪಟ್ಟ ವೈದ್ಯಕೀಯ ಕಾಲೇಜುಗಳು ನಿಗಧಿಪಡಿಸುವ ಶುಲ್ಕವನ್ನೇ ಪಾವತಿಸತಕ್ಕದ್ದು. ಆದರೆ, ಶುಲ್ಕ 
ಮರುಪಾವತಿಗೆ ಅರ್ಹರಾಗಿರುವ ಸೇವಾನಿರತ ಅಭ್ಯರ್ಥಿಗಳು ಹಾಗೂ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಕಾಮೆಡ್-ಕೆ 
ಸಂಸ್ಥೆಯೊಂದಿಗೆ ಮಾಡಿಕೊಂಡಿರುವ ಒಪ್ಪಂದದ ಪ್ರಕಾರ ನಿಗಧಿಪಡಿಸಿರುವ ಶುಲ್ಕವನ್ನು ಮರುಪಾವತಿಸಲಾಗುವುದು. ಆದರೆ, ವ್ಯತ್ಯಾಸದ ಮೊತ್ತವನ್ನು 
ಅಭ್ಯರ್ಥಿಗಳೇ ಸ್ವಂತವಾಗಿ ಭರಿಸತಕ್ಕದ್ದು . 


PR -337 


SC- 25 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಎಸ್. ಲತಾಕುಮಾರಿ 
ಸರ್ಕಾರದ ಉಪ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

(ವೈದ್ಯಕೀಯ ಶಿಕ್ಷಣ) 


೧೩೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೩೦, ೨೦೧೬ 


ಭಾಗ ೪ಎ 


ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ತೋಣ 19 ರೇಉನಿ 2016 , ಬೆಂಗಳೂರು, ದಿನಾಂಕ : 07 - 04 -2016. 
ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿನ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 8 ( ಎ) ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಈ ಕೆಳಕಂಡಂತೆ ಅಧಿಕಾರೇತರ ನಿರ್ದೇಶಕರು/ಸದಸ್ಯರುಗಳನ್ನು ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಕ್ರಮ ಸಂಖ್ಯೆ 

ಅಭ್ಯರ್ಥಿಯ ವಿವರ 
1. ಶ್ರೀ ಎಂ . ಬಿ. ಉಮೇಶ್, ಬಿನ್ ಶ್ರೀ ಎಸ್ . ಬೈರಪ್ಪ, ಮುಸಕಲೋಟಿ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ . 

ಶ್ರೀ ಹೆಚ್ . ಶಿವಕುಮಾರ್‌, ಬಿನ್ ಶ್ರೀ ಕೆ. ಸಿ. ಹೊಂಬಯ್ಯ , ನಂ . 39, ಬಿ . ಡಿ. ಎ ಕಾಂಪ್ಲೆಕ್ಸ್ , ನಾಗರಭಾವಿ, 3ನೇ ವಿಭಾಗ, 2ನೇ ಹಂತ, 
ಬೆಂಗಳೂರು- 560 013, ಬೆಂಗಳೂರು ನಗರ ಜಿಲ್ಲೆ . 
ಶ್ರೀ ಸದ್ಗೀರ್ ಉಲ್ಲಾ ಬೇಗ್, ಬಿನ್ ಶ್ರೀ ಮಹಮದ್ ಅಲಿ ಬೇಗ್, ನಂ . 17, ಬಿ. ಎಂ .ರೋಡ್, ಯಾರಬ್ ನಗರ, ಚನ್ನಪಟ್ಟಣ ಟೌನ್, 

ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ. 
4. ಶ್ರೀ ಎನ್ . ಶಿವಕುಮಾರ, ಬಿನ್ ಶ್ರೀ ಡಿ. ನಾರಾಯಣಗೌಡ, ಖಾಜಿ ಹೊಸಹಳ್ಳಿ ಗ್ರಾಮ , ಕಟ್ಟಿಗೇನಹಳ್ಳಿ ಅಂಚೆ, ಜಡಿಗೇನಹಳ್ಳಿ ಹೋಬಳಿ, 

( ಹೊಸಕೋಟೆತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಶ್ರೀ ವಿಜಯಕುಮಾರ್‌, ನಂ . 2179 , 4ನೇ ಮೈನ್, 7ನೇ ಕ್ರಾಸ್ , ಆರ್. ಪಿ . ಸಿ. ಲೇಔಟ್, ವಿಜಯನಗರ, ಬೆಂಗಳೂರು- 560 014 , 
ಬೆಂಗಳೂರು ನಗರ ಜಿಲ್ಲೆ. 
ಶ್ರೀ ರಾಮಚಂದ್ರ , ಬಿನ್ ಶ್ರೀ ನಾಗಪ್ಪ , ಹೆಬ್ಬಣಿ ಗ್ರಾಮ , ಮುಳಬಾಗಿಲು ತಾಲ್ಲೂಕು, ಕೋಲಾರ ಜಿಲ್ಲೆ. 
ಶ್ರೀ ಟಿ. ಸುಬ್ಬರೆಡ್ಡಿ, ಬಿನ್ ಶ್ರೀ ತಿಮ್ಮಯ್ಯ , ಅಣ್ಣೂರು ಗ್ರಾಮ , ಚಿಂತಾಮಣಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಶ್ರೀ ಬಿ .ಎನ್. ಆನಂದ್, ವಕೀಲರು, ಬಿನ್ ಶ್ರೀ ಬಿ.ಎಲ್. ನಾರಾಯಣ, ಮನೆ ನಂ . 27, 3ನೇ ಕ್ರಾಸ್ , ಲಕ್ಕಸಂದ್ರ, ಬೆಂಗಳೂರು 
560030, ಬೆಂಗಳೂರು ನಗರ ಜಿಲ್ಲೆ. 
ಶ್ರೀ ಜಗದೀಶ ಎಸ್.ಎನ್., ಬಿನ್. ಆರ್. ನಂಜಪ್ಪ, ಮನೆ ನಂ . 1166, 3ನೇ ಕ್ರಾಸ್ , ಲಲಿತಾದ್ರಿ ರಸ್ತೆ, ಕುವೆಂಪುನಗರ , ಮೈಸೂರು 
ತಾಲ್ಲೂಕು ಮತ್ತು ಜಿಲ್ಲೆ. 


P . R . 347 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್ .ಎಲ್. ಚಿನ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, (ರೇಷೆ) 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ತೋಇ18 ರೇಉನಿ 2016, ಬೆಂಗಳೂರು, ದಿನಾಂಕ : 07 - 04 - 2016 . 
ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತ, ಬೆಂಗಳೂರು ಇಲ್ಲಿನ ಆರ್ಟಿಕಲ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 8( ಎ) ರಲ್ಲಿ 
ಪ್ರದತ್ತವಾದ ಅಧಿಕಾದನ್ವಯ ಈ ಕೆಳಕಂಡಂತೆ ಅಧಿಕಾರೇತರ ನಿರ್ದೇಶಕರು/ಸದಸ್ಯರುಗಳನ್ನು ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ . 


ಅಭ್ಯರ್ಥಿಯ ವಿವರ 


ಕ್ರಮ ಸಂಖ್ಯೆ 

1. 


ಶ್ರೀ ಮಹಬೂಬ್ ಖಾನುತ್ , ಕೋಂ : ಶ್ರೀ ಸಿದ್ದೀಕ್ ಅಹಮದ್, ಜೆ.ಸಿ.ಆರ್. ಬಡಾವಣೆ, 3ನೇ ತಿರುವು, ಚಿತ್ರದುರ್ಗ ಟೌನ್, ಚಿತ್ರದುರ್ಗ 
ತಾಲ್ಲೂಕು ಮತ್ತು ಜಿಲ್ಲೆ . 

.ಎನ್. ಪ್ರಕಾಶ ರೆಡ್ಡಿ , ಬಿನ್ ಲೇಟ್ : ಸಿ. ನಾರಾಯಣರೆಡ್ಡಿ , ಮರಳೂರು, ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 


ಶ್ರೀ ರಾಮಸ್ವಾಮಿ , ಬಿನ್ ಶ್ರೀ ನಾರಾಯಣಪ್ಪ, ಬ್ಯಾತ, ಊರ್ಡಿಗೆರೆ ಹೋಬಳಿ , ತುಮಕೂರು ತಾಲ್ಲೂಕು ಮತ್ತು ಜಿಲ್ಲೆ. 


ಶ್ರೀ ಬಿ . ಪಿ. ರಾಮಚಂದ್ರ, ಬಿನ್ ಶ್ರೀ ಪುಟ್ಟನಾಯ್ಕ , ಚಿಟೇಬೈಲು, ಸೀಬಿನ ಕೆರೆ ಅಂಚೆ, ತೀರ್ಥಹಳ್ಳಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 


ಶ್ರೀ ಎಂ .ಎನ್. ಮಂಜುನಾಥ್ , ಬಿನ್ : ಶ್ರೀ ಎಂ .ಎಲ್ . ನಾರಾಯಣಸ್ವಾಮಿ , ನಂ . 320 , 5ನೇ ಕ್ರಾಸ್ , 7ನೇ ಬ್ಲಾಕ್, ಕೋರಮಂಗಲ, 
ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲೆ. 
ಶ್ರೀ ಗೋವಿಂದರಾಜ್‌ , ಮನೆ ನಂ . 495 , 3ನೇ ಮೈನ್, ಅಂಬೇಡ್ಕರ್ ನಗರ, ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲೆ. 


6. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೬ 


೧೩೦೧ 


ಕ್ರಮ ಸಂಖ್ಯೆ 

7. 


ಅಭ್ಯರ್ಥಿಯ ವಿವರ 
ಶ್ರೀ ಶಂಭು, ಬಿನ್ : ಶ್ರೀ ರಾಚಯ್ಯ , ಚಾಮುಂಡಿಬೆಟ್ಟ, ಇಲವಾಲ ಹೋಬಳಿ, ಮೈಸೂರು ತಾಲ್ಲೂಕು ಮತ್ತು ಜಿಲ್ಲೆ. 


ಶ್ರೀ ಟಿ . ಲೋಕೇಶ್, ಬಿನ್ ಶ್ರೀ ಸವತಿಮಯ್ಲಿ, 14ನೇ ವಾರ್ಡ್, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ. 


P . R . 348 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್.ಎಲ್ . ಚಿನ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ , (ರೇಷ್ಮೆ) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 13 ಪಿಎಂಎಸ್ 2015, ಬೆಂಗಳೂರು, ದಿನಾಂಕ : 21 - 04 -2016, 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ (ಕರ್ನಾಟಕ) ನಿಯಮಗಳು, 1961 ರಂತೆ Rev. Suresh Jocob , Karnataka Revival Mission, Sarvodayanagar , Opp R. R.S. College, 
Old Mudigere, Mudigere Taluk, Chikkamagaluru-577132 ಇವರನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ 
ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗ ವಿವಾಹ ವಿಧಿಯನ್ನು ನೇರವೇರಿಸಲು 
ಅನುಮತಿಯನ್ನು ನೀಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೇರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ , ಬೆಂಗಳೂರು (Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
P. R . 349 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 25 

ವಿ . ಸುಶೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, ( ರಹದಾರಿ ಮತ್ತು ವಿದೇಶಿಯರು) 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 61 ಬಿಎಂಆರ್ 2016, ಬೆಂಗಳೂರು, ದಿನಾಂಕ : 13 - 04 - 2016. 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮ, 1961ರ ಕಲಂ 4 - ಸಿ(3) (iv) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಈ 
ಕೆಳಕಂಡ ವ್ಯಕ್ತಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ 
ಯೋಜನಾ ಪ್ರಾಧಿಕಾರದ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕ್ರಮ ಸಂಖ್ಯೆ 

ಹೆಸರು ಮತ್ತು ವಿಳಾಸ 
ಶ್ರೀ ಶ್ರೀರಾಮಯ್ಯ , ಬಿನ್ ಶ್ರೀ ಬೈರೇಗೌಡ, 
ಜಾಲಿಗೆ ಗ್ರಾಮ , ಜಾಲಿಗೆ ಅಂಚೆ, ಕಸಬಾ ಹೋಬಳಿ , ದೇವನಹಳ್ಳಿ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಶ್ರೀ ಕೃಷ್ಣಪ್ಪ ಗೌಡ, 
ವಿಜಯಪುರ, ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಶ್ರೀ ಎನ್. ಟಿ. ನಾಗೇಶ, ಬಿನ್ ಶ್ರೀ ತಿಮ್ಮರಾಯಪ್ಪ, 
ನೆರಗನಹಳ್ಳಿ, ಕುಂದಾಣ ಹೋಬಳಿ , ದೇವನಹಳ್ಳಿ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 


P . R . 350 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ನರಸಿಂಹಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


೧೩೦೨ ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೩೦, ೨೦೧೬ 

ಭಾಗ ೪ಎ 
ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 56 ಎಲ್ಐಬಿ 2016 , ಬೆಂಗಳೂರು, ದಿನಾಂಕ : 05 - 04 -2016 . 
ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ , 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 17ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಗದಗ ನಗರ ಗ್ರಂಥಾಲಯ ಪ್ರಾಧಿಕಾರಕ್ಕೆ 17(1)( ಎ) ರಿಂದ ( ಹೆಚ್) ಮತ್ತು 17(2) ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಸದಸ್ಯರನ್ನು 
ನಾಮಕರಣ ಮಾಡಿ ಆದೇಶಿಸಿದೆ. 
ಪ್ರಕರಣ 

ವಿವರ 

ಪದನಾಮ 
17(1) ( ಸಿ) | ಮುನಿಸಿಪಲ್ ಕಾರ್ಪೋರೇಷನ್ನಿನ ಮೇಯರ್ ರವರು ಅಥವಾ ನಗರ ಪಾಲಿಕೆ | ಅಧ್ಯಕ್ಷರು , ನಗರಸಭೆ, ಗದಗ ಅಧ್ಯಕ್ಷರು 

ಸಭೆಯ ಅಥವಾ ನಗರದ ಬೇರೆ ನಗರ ಪಾಲಿಕೆ ಸಂಸ್ಥೆಯವರು ಪ್ರಾಧಿಕಾರ 

ವರ್ಗದ ಅಧಿಕಾರ ಪ್ರಯುಕ್ತ ಸಭಾಪತಿಯಾಗಿರತಕ್ಕದ್ದು. 
17(1) ( ಬಿ ) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ (ಎಕ್ಸ್ ಅಫಿಷಿಯೋ ) ನೇಮಕ ಪ್ರಾಂಶುಪಾಲರು, ಮುನ್ಸಿಪಲ್ | ಸದಸ್ಯರು 

ಮಾಡಲ್ಪಟ್ಟ ನಗರದ ಮೊದಲ ದರ್ಜೆ ಕಾಲೇಜು ಒಂದರ ಪ್ರಾಂಶುಪಾಲರು | ಕಾಲೇಜು, ಗದಗ 
( ಇವರು ಪ್ರಾಧಿಕಾರ ವರ್ಗದ ಉಪಸಭಾಪತಿಯಾಗಿ ( ವೈಸ್‌ಚೇರ್ಮನ್‌ರಾಗಿ) 

ಇರತಕ್ಕದ್ದು) 
17 (1) ( ಸಿ) ನಗರದ ನಗರ ಪಾಲಿಕೆ ನಿಗಮದಿಂದ ( ಮುನಿಸಿಪಲ್ ಕಾರ್ಪೋರೇಷನ್), | 1. ಶ್ರೀ ಕೃಷ್ಣಾ ಪರಸಪ್ಪ 

ಸದಸ್ಯರು 
ನಗರ ಪಾಲಿಕೆ ಸಭೆಯಿಂದ ಅಥವಾ ಇತರ ನಗರಪಾಲಿಕೆ ಸಂಸೆಯಿಂದ ಅದರ ಪರಾಪೂರ, ಸದಸ್ಯರು, 
ಸದಸ್ಯರುಗಳ ಪೈಕಿಯಿಂದ ಚುನಾಯಿಸಲ್ಪಡುವ ಇಬ್ಬರು ವ್ಯಕ್ತಿಗಳು : 

ನಗರಸಭೆ, ಗದಗ - ಬೆಟಗೇರಿ 
2. ಶ್ರೀ ಎಂ .ಸಿ. ಶೇಖ್, ಸದಸ್ಯರು, 

| ಸದಸ್ಯರು 

ನಗರಸಭೆ , ಗದಗ - ಬೆಟಗೇರಿ 
17( 1) ( ಡಿ) ನಗರ ಸಹಾಯ ಘೋಷಿತ ಪುಸ್ತಕ ಭಂಡಾರಗಳ ಸಂಬಂಧವಾದ ಆಡಳಿತ | ಶ್ರೀ ಎಸ್. ಬಿ . ಸಂಕಣ್ಣವರು , | ಸದಸ್ಯರು 

ಸಂಸ್ಥೆಗಳ ಸದಸ್ಯರುಗಳ ರಾಜ್ಯ ಸರ್ಕಾರದವರಿಂದ ನಾಮನಿರ್ದೇಶನ ಅಧ್ಯಕ್ಷರು, ವೀರಶೈವ ಲೈಬ್ರರಿ, 
ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 

ಗದಗ 
17 (1)( ಇ ) ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನಾಮನಿರ್ದೇಶನ ಮಾಡಲ್ಪಟ್ಟ ಶ್ರೀಮತಿ ಇ.ಎಸ್. ಮುತಗಾರ , ಸದಸ್ಯರು 
ನಗರದಲ್ಲಿನ ಒಂದು ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರು 

ಸರ್ಕಾರಿ ಹೈಸ್ಕೂಲ್ ಹೆಡ್ 
ಮಾಸ್ಟರ್‌, ಎಸ್. ಎಂ . ಕೃಷ್ಣಾನಗರ, 


ಗದಗ. 


ಶ 


ಸದಸ್ಯರು 


17(1)(ಎಫ್) | ಮೈಸೂರು ಪುಸ್ತಕ ಭಂಡಾರ ಸಂಘದ ನಗರ ಶಾಖೆ ಯಾವುದಾದರೂ ಇದ್ದರೆ , | ಅಸ್ತಿತ್ವದಲ್ಲಿರುವುದಿಲ್ಲ 

ಅದರ ಸಮಿತಿಯಿಂದ ನಾಮ ನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ; 
17 ( 1) ( ಜಿ) ನಗರದಲ್ಲಿ ಅಧಿಕಾರ ವ್ಯಾಪ್ತಿಯು ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗದಗ | ಸದಸ್ಯರು 

ನಾಮನಿರ್ದೇಶನ ಮಾಡಲ್ಪಟ್ಟ ವಿದ್ಯಾಭ್ಯಾಸ ಇಲಾಖೆಯು ಸಭಾಧಿಕಾರಿ; 
17(1)( ಹೆಚ್ ) | ಸಾಮಾನ್ಯವಾಗಿ ನಗರದಲ್ಲೇ ವಾಸವಾಗಿರುವ ವ್ಯಕ್ತಿಗಳ ಪೈಕಿ ರಾಜ್ಯ 1. ಶ್ರೀ ಶ್ರೀನಿವಾಸ ಹುಬ್ಬಳ್ಳಿ, ಸದಸ್ಯರು 
ಸರ್ಕಾರದವರಿಂದ ಮಾಡಲ್ಪಟ್ಟ ಇಬ್ಬರು ವ್ಯಕ್ತಿಗಳು ; 

ಅಧ್ಯಕ್ಷರು, ವಿದ್ಯಾದಾನ ಸಂಸ್ಥೆ , 

ಹೈಸ್ಕೂಲ್, ಗದಗ 
2. ಶ್ರೀ ಉಳುವಪ್ಪ ಹೋಂಬಳ, 

ಗಂಜಿ ಬಸವೇಶ್ವರ ಸರ್ಕಲ್ 

ಒಕ್ಕಲಗೇರಿ ಓಣಿ, ಗದಗ 
17( 2 ) ನಗರದ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು ನಗರದ ಪುಸ್ತಕ ಭಂಡಾರ | ಮುಖ್ಯ ಗ್ರಂಥಾಲಯಾಧಿಕಾರಿ , ಕಾರ್ಯದರ್ಶಿ 

[ ಪ್ರಾಧಿಕಾರ ವರ್ಗದ ಮತ್ತು ಸದರಿ ಪ್ರಾಧಿಕಾರ ವರ್ಗದ ಸಮಿತಿಗಳ ಅಧಿಕಾರ ನಗರ ಕೇಂದ್ರ ಗ್ರಂಥಾಲಯ , ಗದಗ 

ಪ್ರಯುಕ್ತ ಕಾರ್ಯದರ್ಶಿಯಾಗಿರತಕ್ಕದ್ದು. 
P . R . 352 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 100 

ವಿ. ರಾಮಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) ( ಪ), 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೬ 

೧೩೦೩ 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಮಇ 12 ರಾಮಅ 2016, ಬೆಂಗಳೂರು, ದಿನಾಂಕ : 07- 04 - 2016 . 
ಜವಾಹರ ಬಾಲಭವನ ಸೋಸೈಟಿ, ಕಬ್ಬನ್ ಪಾರ್ಕ್ , ಬೆಂಗಳೂರು, ಈ ಸೊಸೈಟಿಯ ನಿಯಮಾವಳಿ ನಿಬಂಧನೆ 11ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಈ ಕೆಳಕಂಡ ನಾಮನಿರ್ದೇಶಿತ ಅಧಿಕಾರೇತರ ಸದಸ್ಯರುಗಳನ್ನು ಬಾಲಭವನ ಸೊಸೈಟಿ, ಕಬ್ಬನ್ ಪಾರ್ಕ್, ಬೆಂಗಳೂರು ಇಲ್ಲಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಲಾಗಿದೆ. 
ಕ್ರಮ ಸಂಖ್ಯೆ 

ಅಭ್ಯರ್ಥಿಯ ವಿವರ 
ಶ್ರೀಮತಿ ಸುನೀತ ಚಿಕ್ಕೆರೂರು, ಕೋಂ . ಶ್ರೀ ಕೆ.ಎಸ್ .ಎನ್. ಚಿಕ್ಕೆರೂರು, 
ನಂ . 2093 , 9ನೇ ಮಹಡಿ, ಹೈ ಪಾಯಿಂಟ್ - 2 , ಬಸವೇಶ್ವರ ಸರ್ಕಲ್, ಬೆಂಗಳೂರು- 560001, ಬೆಂಗಳೂರು ನಗರ ಜಿಲ್ಲೆ. 
ಶ್ರೀಮತಿ ಪಾರ್ವತಿ, ಕೋಂ . ಶ್ರೀ ಪ್ರಭಾಕರ , 
ನಂ . 26 , 1ನೇ ಕ್ರಾಸ್ , ಮಾಗಡಿ ರಸ್ತೆ, ಬೆಂಗಳೂರು-560023, ಬೆಂಗಳೂರು ನಗರ ಜಿಲ್ಲೆ . 
ಶ್ರೀಮತಿ ಭಾಗ್ಯಮ್ಮ , 
ವಿಜಯನಗರ, ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲೆ. 
ಶ್ರೀಮತಿ ವಿದ್ಯಾಶ್ರೀ ( ಸುನೀತ) ಕೋಂ . ಶ್ರೀ ವೆಂಕಟೇಶ್, 
ವಾರ್ಡ್ ನಂ . 07 , ಬಾಪೂಜಿ ನಗರ, ಬಳ್ಳಾರಿ ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀಮತಿ ಮಲ್ಲಮ್ಮ , 
ಕಾಂಗ್ರೆಸ್ ಕಾರ್ಯಕರ್ತರು, ಯಾದಗಿರಿ ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀಮತಿ ಶಾಂತಮ್ಮ , 

ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಚಿತ್ರದುರ್ಗ ತಾಲ್ಲೂಕು ಮತ್ತು ಜಿಲ್ಲೆ. 
7. ಶ್ರೀಮತಿ ಪಾರ್ವತಮ್ಮ , ಕೋಂ . ಶ್ರೀ ರಾಜ್ ಗೋಪಾಲ್, 

ನಂ . 914, ಟಿ. ಸಿ.ಹೆಚ್. ರಸ್ತೆ, ಅರೇಬಿಕ್ ಕಾಲೇಜು ಅಂಚೆ, ನಾಗವಾರ, ಬೆಂಗಳೂರು-560045 , ಬೆಂಗಳೂರು ನಗರ ಜಿಲ್ಲೆ. 


bומר 


P . R . 353 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2, 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಮಇ 13 ರಾಮಅ 2016, ಬೆಂಗಳೂರು, ದಿನಾಂಕ : 07 - 04 - 2016 . 
ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ , ಧಾರವಾಡ ಇದರ ಬೈಲಾ ಪ್ರಕಾರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ 
ನಾಮನಿರ್ದೇಶಿತ ಅಧಿಕಾರೇತರ ಸದಸ್ಯರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 
ಕ್ರಮ ಸಂಖ್ಯೆ 

ಅಭ್ಯರ್ಥಿಯ ವಿವರ 
1. ಶ್ರೀ ಶಿವಯ್ಯ ಫಕ್ಕೀರಯ್ಯ ಹಿರೇಮಠ, 

ದುಮ್ಮವಾಡ ಅಂಚೆ, ಕಲಘಟಗಿ ತಾಲ್ಲೂಕು, ಧಾರವಾಡ ಜಿಲ್ಲೆ. 
ಶ್ರೀ ಮಹಮ್ಮದ್ ಇಸ್ಮಾಯಿಲ್, ಬಿನ್ : ಶ್ರೀ ಮಹಮ್ಮದ್ ಜಮೀಲ್, 
ತಮಟಗಾರ, ನಿಜಾಮುದ್ದೀನ್ ಕಾಲೋನಿ, ಧಾರವಾಡ ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀಮತಿ ಪಿ.ಕೆ. ಪೃಥ್ವಿರಾಜ್ , ಬಿನ್ : ಶ್ರೀ ಜೆ. ರುಕ್ಕಯಾ, 
ನಂ . 104 /7 , 1 - ಎ , ಆರ್.ಕೆ. ನಿವಾಸ ಹಿಂಭಾಗ, ಗರೋಡಿ ದೇವಸ್ಥಾನ, ಶಿಬ್ರಿಕೆರೆ ಪೋಸ್ಟ್, ಏಡಪದವು, ಮಂಗಳೂರು 
ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
ಶ್ರೀ ಜೀತೇಶ್ ಜಯಕುಮಾರ್ ಪಾಟೀಲ್, 
ಶಮೇನವಾಡಿ, ಚಿಕ್ಕೋಡಿ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 


೧೩೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦, ೨೦೧೬ 


ಭಾಗ ೪ಎ 


ಕ್ರಮ ಸಂಖ್ಯೆ 

ಅಭ್ಯರ್ಥಿಯ ವಿವರ 
ಶ್ರೀ ಲಕ್ಕಪ್ಪ , ಬಿನ್. : ಶ್ರೀ ಮಾನಪ್ಪ ಮೈಲರ್, 
ಸಾ : ಕಾಗೇರ, ಸುರಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ. 
ಶ್ರೀ ವಿಜಯ್ ಮಿರಾಶಿ, 
| ಕಿರಾವಟ್ಟಿ ಪೇಸ್ಟ್, ಯಲ್ಲಾಪುರ, ಯಲ್ಲಾಪುರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 


6. 


bומר 


P . R . 354 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಜಯಲಕ್ಷ್ಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ -2 , 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಮಮಇ 16 ಮಅನಿ 2016 , ಬೆಂಗಳೂರು, ದಿನಾಂಕ : 07 - 04 - 2016 . 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ Memorandum and Articles of Association 19(i) ನೇ ಪರಿಚ್ಛೇದದಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಈ ಕೆಳಕಂಡ ನಾಮನಿರ್ದೇಶಿತ ಅಧಿಕಾರೇತರ ಸದಸ್ಯರುಗಳನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ . 
ಕ್ರಮ ಸಂಖ್ಯೆ 

ಅಭ್ಯರ್ಥಿಯ ವಿವರ 
ಶ್ರೀಮತಿ ಮಾರ್ಗರೆಟ್ ಆಯಿದಾ ಡಿ ಸೋಜಾ, 
ಬೆಂಗಳೂರು, ಬೆಂಗಳೂರು ನಗರ ಜಿಲ್ಲೆ. 
ಶ್ರೀಮತಿ ಅಶ್ವಿನಿ ಕೋಂ : ಶ್ರೀ ಹನುಮಂತೇಗೌಡ, 
ಮಧುರೈ ಹೋಬಳಿ , ಕನ್ನಮಂಗಲ ಪೋಸ್ಟ್, ದೊಡ್ಡಬಳ್ಳಾಪುರ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಶ್ರೀಮತಿ ನಿರ್ಮಲ ಹೊಂಗಲ್ , 
ಧಾರವಾಡ ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀಮತಿ ಮಲ್ಲಿಗೆ ವಿರೇಶ್, 
ಮೈಸೂರು ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀಮತಿ ಶೋಭ, ಕೋಂ : ಶ್ರೀ ರಾಜಶೇಖರ ಪಾಟೀಲ, 
ಸಾ : ಮುಸ್ತರಿ , ಹುಮ್ನಾಬಾದ್ ತಾಲ್ಲೂಕು, ಬೀದರ್ ಜಿಲ್ಲೆ. 
ಶ್ರೀಮತಿ ನೇಹಾ ರವಿ ಜತ್ತಿ , 
ಪ್ಲಾಟ್ ನಂ . 445 , ಕುಮಾರ ಸ್ವಾಮಿ ಲೇಔಟ್, ಬಾಕ್ಸ್ಟ್ ರೋಡ್, ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಶ್ರೀಮತಿ ಎಂ . ಭಾಗ್ಯ ಭೀಮಯ್ಯ , ಕೋಂ : ಶ್ರೀ ಭೀಮಯ್ಯ , 
ಚಿಕ್ಕಮಂಡೂರು ಗ್ರಾಮ ಮತ್ತು ಅಂಚೆ, ಮೋಲ್ಲಂ ಪೇಟೆ, ವೀರಾಜಪೇಟೆ- 571216, ಕೊಡಗು ಜಿಲ್ಲೆ. 
ಶ್ರೀಮತಿ ಪ್ರಭಾವತಿ ದಾಮೋದರ್ ರೆಡ್ಡಿ ಪಾಟೀಲ್, 
ಮನೆ ನಂ . 10, ಸಿಲ್ವರ್ ಅಪಾರ್ಟ್‌ಮೆಂಟ್ , ರಾಜೇಶ್ವರಿ ಹೋಟೆಲ್ ಹತ್ತಿರ, ವಸಂತನಗರ, ಕಲಬುರಗಿ ತಾಲ್ಲೂಕು ಮತ್ತು ಜಿಲ್ಲೆ. 


P. R . 355 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಯಲಕ್ಷ್ಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 

ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಸಿಆಸುಇ 24 ಹೈಕಲ್ 2014 , ಬೆಂಗಳೂರು, ದಿನಾಂಕ : 06 - 04 -2016. 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್- ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013 
ಹಾಗೂ ಸದರಿ ಆದೇಶಗಳಡಿಯಲ್ಲಿ ಹೊರಡಿಸಲಾದ ನಿಯಮಗಳಲ್ಲಿನ ಅರ್ಥ ವಿವರಣೆಗಳಿಗೆ ಸಂಬಂಧಿಸಿದಂತೆ ಸಮೀಕರಣ. 


ವಿಷಯ : 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೬ 


೧೩೦೫ 


ದಿನಾಂಕ : 20 - 01 - 2014ರಂದು ಹೊರಡಿಸಲಾದ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 
ಮೀಸಲಾತಿ) (ತಿದ್ದುಪಡಿ) ಆದೇಶ, 2013ರ ಕಂಡಿಕೆ 19ರಲ್ಲಿ ದತ್ತಕವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸರ್ಕಾರದ ವಿವಿಧ ಇಲಾಖೆಗಳು , ನಿಗಮ , 
ಮಂಡಳಿಗಳು , ವಿಶ್ವವಿದ್ಯಾಲಯಗಳು ಹಾಗೂ ಇನ್ನಿತರೆ ಸ್ವಾಯತ್ತ ಸಂಸ್ಥೆಗಳಲ್ಲಿನ ಹುದ್ದೆಗಳನ್ನು ವರ್ಗೀಕರಿಸುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ 
ಸ್ಪಷ್ಟಿಕರಣಗಳನ್ನು ನೀಡಿ, ಅನುಷ್ಠಾನಾಧಿಕಾರಿಗಳು ಪಾಲಿಸಬೇಕಾದ ಮಾರ್ಗಸೂಚಿಗಳನ್ನು ಈ ಕೆಳಕಂಡ ಕಂಡಿಕೆಗಳಲ್ಲಿ ವಿವರಿಸಲಾಗಿದೆ : 

1. ಸರ್ಕಾರದ ವಿವಿಧ ನೇಮಕಾತಿ ಪ್ರಾಧಿಕಾರಿಗಳು ತಮ್ಮ ಇಲಾಖೆಗಳಲ್ಲಿ ಲಭ್ಯವಿರುವ ಎಲ್ಲಾ ಹುದ್ದೆಗಳನ್ನು ದಿನಾಂಕ : 

20 - 09 - 2013ರಂದು ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 73 ಎಸ್‌ಡಿಇ 2012ರಲ್ಲಿ ಸೂಚಿಸಿರುವ ವೇತನ ಶ್ರೇಣಿಯನ್ನು 
ಆಧರಿಸಿ ಗ್ರೂಪ್- ಎ , ಬಿ , ಸಿ ಮತ್ತು ಡಿ ಹುದ್ದೆಗಳೆಂದು ವರ್ಗೀಕರಿಸಲು ಕ್ರಮ ವಹಿಸುವುದು. ಹೀಗೆ ಮಾಡುವಲ್ಲಿ ಯಾವುದೇ 
ಇಲಾಖೆಯಲ್ಲಿ ಗ್ರೂಪ್- ಎ ವೃಂದದ ಹಲವಾರು ಹುದ್ದೆಗಳಿದ್ದು, ಸದರಿ ಆದೇಶದ ಗ್ರೂಪ್- ಎ ವೃಂದಕ್ಕೆ ನಿಗಧಿಪಡಿಸಲಾದ ಪ್ರಾರಂಭಿಕ 
ವೇತನ ಶ್ರೇಣಿಯ ಹುದ್ದೆಗಳು ಇಲ್ಲದಿದ್ದಲ್ಲಿ ಗ್ರೂಪ್- ಎ (ಕಿರಿಯ ಶ್ರೇಣಿ) ಹಾಗೂ ( ಹಿರಿಯ ಶ್ರೇಣಿ) ಎಂದು ವರ್ಗೀಕರಿಸುವಲ್ಲಿ 
ದಿನಾಂಕ : 24 - 07 - 1978ರಂದು ಹೊರಡಿಸಲಾದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 29 ಎಸ್‌ಬಿಸಿ 1977ರಲ್ಲಿ ಸೂಚಿಸಿರುವಂತೆ ಕ್ರಮ 
ವಹಿಸುವುದು. 
ಸರ್ಕಾರದ ನಿಗಮ , ಮಂಡಳಿಗಳು, ವಿಶ್ವವಿದ್ಯಾಲಯಗಳು ಹಾಗೂ ಇನ್ನಿತರೆ ಸ್ವಾಯತ್ತ ಸಂಸ್ಥೆಗಳಲ್ಲಿನ ಹುದ್ದೆಗಳನ್ನು ಗ್ರೂಪ್- ಎ , ಬಿ, ಸಿ 
ಮತ್ತು ಡಿ ವರ್ಗಗಳೆಂದು ವರ್ಗೀಕರಿಸುವ ಕ್ರಮ ಅನುಚ್ಛೇದ 371ಜೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಉದ್ಯೋಗ ಆದೇಶದಲ್ಲಿ 
ಮೀಸಲಾತಿ ನಿಗಧಿಪಡಿಸುವ ಉದ್ದೇಶಕ್ಕೆ ಮಾತ್ರ ಸೀಮಿತವಾಗಿದ್ದು, ಈ ಸಂಸ್ಥೆಗಳ ನೇಮಕಾತಿ ಪ್ರಾಧಿಕಾರಿಗಳು ಹುದ್ದೆಗಳ ವರ್ಗೀಕರಣಕ್ಕೆ 
ಸಂಬಂಧಿಸಿದಂತೆ ಸಂಸ್ಥೆಗಳ ಆಡಳಿತ ಮಂಡಳಿಗಳು / ಗವರ್ನಿಂಗ್ ಕೌನ್ಸಿಲ್‌ಗಳು / ಆಡಳಿತ ವಿದ್ವನ್ಮಂಡಳಿಗಳು ( Senate )/ 
ಸಿಂಡಿಕೇಟ್/ಬೋರ್ಡ್ ಆಫ್ ಗವರ್ನರ್/ ಸಕ್ಷಮ ಪ್ರಾಧಿಕಾರಿಗಳು ಸಂಬಂಧಿಸಿದ ಸಂಸ್ಥೆಗಳಲ್ಲಿ ಲಭ್ಯವಿರುವ ಹುದ್ದೆಗಳನ್ನು ಗ್ರೂಪ್- ಎ, ಬಿ , ಸಿ 
ಮತ್ತು ಡಿ ಎಂದು ವರ್ಗೀಕರಿಸಿ, ಸಾರ್ವಜನಿಕ ಉದ್ಯೋಗ ಆದೇಶದಂತೆ ಶೇಕಡ 8ರಂತೆ ರಾಜ್ಯ ಮಟ್ಟದ ಮೀಸಲಾತಿ ( ರಾಜ್ಯ ಮಟ್ಟದ 
ಕಛೇರಿ ಅಥವಾ ಸಂಸ್ಥೆಗಳಲ್ಲಿ) ಹಾಗೂ ಶೇಕಡ 75, 80 ಹಾಗೂ 85ರಂತೆ ಪ್ರಾದೇಶಿಕ ಮಟ್ಟದ ಮೀಸಲಾತಿಯನ್ನು (ಹೈದ್ರಾಬಾದ್ 
ಕರ್ನಾಟಕ ಪ್ರದೇಶದಲ್ಲಿ ನೆಲೆಸಿರುವ ಕಛೇರಿ/ ಘಟಕಗಳಲ್ಲಿ) ನಿಗಧಿಪಡಿಸಿ ಮೀಸಲಾತಿಗೊಳಪಡುವ ಹುದ್ದೆಗಳನ್ನೊಳಗೊಂಡ ಸ್ಥಳೀಯ 

ವೃಂದವನ್ನು ರಚಿಸಿ, ದಿನಾಂಕ : 30 - 06 - 2016ರೊಳಗಾಗಿ ಅಧಿಸೂಚಿಸಲು ಕ್ರಮ ವಹಿಸುವುದು. 
3. ವಿಶ್ವವಿದ್ಯಾಲಯಗಳಲ್ಲಿ ಲಭ್ಯವಿರುವ ಬೋಧಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯುಜಿಸಿ /ಎಐಸಿಟಿಇ ವೇತನ ಶ್ರೇಣಿ ಜಾರಿಗೊಳಿಸುವ ಮುನ್ನ 

ಈ ಹುದ್ದೆಗಳಿಗೆ ನಿಗಧಿಪಡಿಸಿದ್ದ ವೇತನ ಶ್ರೇಣಿಯನ್ನು ಗಮನದಲ್ಲಿರಿಸಿ, ಆಡಳಿತ ಮಂಡಳಿಗಳು/ ಗವರ್ನಿಂಗ್ ಕೌನ್ಸಿಲ್‌ಗಳು/ ಆಡಳಿತ 
ವಿದ್ವನ್ಮಂಡಳಿಗಳು (Senate )/ಸಿಂಡಿಕೇಟ್/ಬೋರ್ಡ್ ಆಫ್ ಗವರ್ನರ್/ ಸಕ್ಷಮ ಪ್ರಾಧಿಕಾರಿಗಳು ತೀರ್ಮಾನ ಕೈಗೊಂಡು 
ದಿನಾಂಕ : 30 - 06 -2016 ರೊಳಗಾಗಿ ಅಧಿಸೂಚಿಸಲು ಕ್ರಮ ವಹಿಸುವುದು. 

ಸರ್ಕಾರದ ವಿವಿಧ ಇಲಾಖೆಗಳು, ನಿಗಮ , ಮಂಡಳಿಗಳು , ವಿಶ್ವವಿದ್ಯಾಲಯಗಳು ಹಾಗೂ ಇನ್ನಿತರೆ ಸ್ವಾಯತ್ತ ಸಂಸ್ಥೆಗಳು ಈ ನಿಟ್ಟಿನಲ್ಲಿ 
ನಿಗಧಿತ ಸಮಯದೊಳಗಾಗಿ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಸಂಬಂಧಿಸಿದ ಆಡಳಿತ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು / ಪ್ರಧಾನ 
ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳು ಹಿಂಬಾಲಿಸಿ, ದಿನಾಂಕ : 30 - 06 - 2016ರೊಳಗಾಗಿ ಸ್ಥಳೀಯ ವೃಂದ ರಚಿಸಿ, ಅಧಿಸೂಚಿಸುವ ಬಗ್ಗೆ 

ಖಾತ್ರಿಪಡಿಸಿಕೊಳ್ಳುವುದು . 
P . R . 356 

ಕೆ .ಎಲ್ . ಲೋಕನಾಥ 
SC- 500 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 
( ಹೈದ್ರಾಬಾದ್ - ಕರ್ನಾಟಕ ವಿಶೇಷಕೋಶ) 

ಸಿಆಸುಇ. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 19 ಸಿಎನ್ಎಸ್ 2013 , ಬೆಂಗಳೂರು, ದಿನಾಂಕ : 23 - 04 - 2016 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 19 ಸಿಎನ್ಎಸ್ 2013, ದಿನಾಂಕ : 18 - 01 - 2016ರಲ್ಲಿ ಮೈಸೂರು ಜಿಲ್ಲೆ, ಹೆಗ್ಗಡದೇವನಕೋಟೆ 
ತಾಲ್ಲೂಕು, ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಹೆಗ್ಗಡದೇವನಕೋಟೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಜಗನ್ನಾಥ್ , 
ಬಿನ್ ಲೇ . ಜವರಯ್ಯ , ಕ್ಯಾತನಹಳ್ಳಿ ಗ್ರಾಮ ಮತ್ತು ಅಂಚೆ, ಹಂಪಾಪೂರ ಹೋಬಳಿ, ಹೆಚ್ . ಡಿ. 

ಕೋಟೆ ತಾ||, ಮೈಸೂರು ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ , 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ, ಹೆಗ್ಗಡದೇವನಕೋಟೆತಾಲ್ಲೂಕು, ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್ ನಿ., ಹೆಗ್ಗಡದೇವನಕೋಟೆ ಇದರ ಆಡಳಿತ ಮಂಡಳಿಗೆ ಶ್ರೀ ಆರ್ . ಪ್ರಕಾಶ, ಬಿನ್ ರಾಜೇಗೌಡ, ಗಂಗಡಹೊಸಳ್ಳಿ ಗ್ರಾಮ , ಕ್ಯಾತನಹಳ್ಳಿ ಅಂಚೆ, 
ಹೆಗ್ಗಡದೇವನಕೋಟೆ ತಾ|, ಮೈಸೂರು ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿದೆ. 
P . R . 374 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ರಾಧಾಕೃಷ್ಣ 
ಸರ್ಕಾರದ ಉಪ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 


೧೩೦೬ 


೧೩೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೩೦ , ೨೦೧೬ 


ಭಾಗ ೪ಎ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 13 ಸಿಎನ್ಎಸ್ 2013/ ಪಿ - 1, ಬೆಂಗಳೂರು, ದಿನಾಂಕ : 23 - 04 - 2016. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 13 ಸಿಎನ್ಎಸ್ 2013/ ಪಿ -1, ದಿನಾಂಕ : 19 - 09 - 2013ರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲ್ಲೂಕು 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ತರೀಕೆರೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಎಂ . ಸೀತಾರಾಮ್ ಬಿನ್ ಮರಿಯಪ್ಪ, 
ಭಾವಿಕೆರೆ ಗ್ರಾಮ ಮತ್ತು ಅಂಚೆ, ತರೀಕೆರೆ ತಾ , ಚಿಕ್ಕಮಗಳೂರು ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ ( 4ಬಿ)(1) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ನಿ., ತರೀಕೆರೆ ಇದರ ಆಡಳಿತ ಮಂಡಳಿಗೆ ಶ್ರೀ ಹೆಚ್ . ಇ . ಮಲ್ಲಿಕಾರ್ಜುನಪ್ಪ ಬಿನ್ ಹೆಚ್ . ಪಿ. ಈಶ್ವರಪ್ಪ, ಹುಣಸಘಟ್ಟ ಗ್ರಾಮ , ಅಮೃತಾಪುರ ಹೋಬಳಿ, 
ತಾ|| ಚಿಕ್ಕಮಗಳೂರು ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಿದೆ. 
P. R. 375 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 21 ಸಿಎನ್ಎಸ್ 2016 , ಬೆಂಗಳೂರು, ದಿನಾಂಕ : 23 - 04 - 2016, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 19 ಸಿಎನ್‌ಎಸ್ 2013, ದಿನಾಂಕ : 19 -10 - 2013ರಲ್ಲಿ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆತಾಲ್ಲೂಕು 
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಹೆಗ್ಗಡದೇವನಕೋಟೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಎಂ .ಬಿ . ಕೆಂಡಗಣ್ಣಸ್ವಾಮಿ ಬಿನ್ 
ದಿ|| ಬಸವರಾಜಪ್ಪ, ಮಾದಾಪುರ ಗ್ರಾಮ , ಹೆಚ್ . ಡಿ. 

ಕೋಟೆ, ಮೈಸೂರು ಜಿಲ್ಲೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ, 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 
ಹೆಗ್ಗಡದೇವನಕೋಟೆ ಇದರ ಆಡಳಿತ ಮಂಡಳಿಗೆ ಶ್ರೀ ಸುರೇಶ್ ಎಸ್ . ಬಿನ್ ಶಿವಣ್ಣ , ಕಟ್ಟೇಮನಗನಹಳ್ಳಿ, ಹೆಚ್. ಡಿ.ಕೋಟೆ ತಾ||, ಮೈಸೂರು ಜಿಲ್ಲೆ ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
P. R . 376 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3, 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 287 ಎಂಆರ್ 2015 , ಬೆಂಗಳೂರು, ದಿನಾಂಕ : 26 -04 - 2016. 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಡಿಪಿಸಿ/10 / ಸಿಎಂಡಿ/ 71(1), ದಿನಾಂಕ : 28 - 09 -1973ರ ಮೂಲಕ ಅಧಿಸೂಚಿತ ಕೃಷಿ ಉತ್ಪನ್ನಗಳ 
ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ ಬಳ್ಳಾರಿ ಮತ್ತು ಸಂಡೂರು ತಾಲ್ಲೂಕುಗಳನ್ನು ಒಳಗೊಂಡಂತೆ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರವನ್ನು ನಿಗಧಿಪಡಿಸಿದೆ. 

ಮತ್ತು ಆದಕಾರಣ, ಕಾಲ ಕಾಲಕ್ಕೆ ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಗಳ ಮೂಲಕ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರದಲ್ಲಿ 92 ಕೃಷಿ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ. 

1. ಜಾನುವಾರುಗಳು, 2. ಮೇಕೆಗಳು, 3. ಕುರಿಗಳು, 4. ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5. ಎಲ್ಲಾ ಹೂ .ಗಳು, 6, ಸಜ್ಜೆ, 7. ಜವೆ ಗೋಧಿ, 
8. ಜೋಳ, 9. ಕಂಬು, 10 . ಮೆಕ್ಕೆಜೋಳ, 11, ನವಣೆ, 12. ಭತ್ತ, 13, ರಾಗಿ, 14 , ಅಕ್ಕಿ, 15 , ಸಾಮೆ ( ಸಾವೆ), 16 , ಗೋಧಿ, 17, ಅಂಟುವಾಳ, 
18 . ಬೊಂಬು, 19. ಭತ್ತ , 20, ಹಿಪ್ಪೆಬೀಜ, 21. ಹೊಂಗೇಬೀಜ, 22 . ಬೇವಿನಬೀಜ, 23, ಸೀಗೇಕಾಯಿ, 24, ಹುಣಸೇಹಣ್ಣು, 25 , ಹುಣಸೇಬೀಜ, 
26 , ಸೇಬು, 27. ಬಾಳೆಹಣ್ಣು, 28. ಬೋರೆಹಣ್ಣು, 29, ಹುಳಿಹಣ್ಣುಗಳು, 30. ಚಕ್ಕೋತನ ಹಣ್ಣು, 31, ಪೇರಲೆಹಣ್ಣು (ಸೀಬೆಹಣ್ಣು), 
32 . ದ್ರಾಕ್ಷಿ, 33, ಹಲಸಿನಹಣ್ಣು, 34, ಜಂಬುನೇರಳೆಹಣ್ಣು, 35 , ನಿಂಬೆಹಣ್ಣು, 36, ಕರಬೂಜ, 37, ಮಾವಿನಹಣ್ಣು, 38, ಮೂಸಂಬಿ, 39, ಮರಸೇಬು, 
40. ಪೈನಾಪಲ್ ( ಅನಾನಸ್ ), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43 , ಸಪೋಟಾ, 44 , ಸಿದ್ದೋಟ, 45 , ಕಿತ್ತಳೆ, 46 . ಕಲ್ಲಂಗಡಿ 
47, ನೆಲಗಡಲೆ ( ಶೇಂಗಾ) (ಕಾಯಿ ಮತ್ತು ಬೀಜ) , 48. ಹರಳುಬೀಜ, 49 , ಹತ್ತಿಬೀಜ, 50, ಅಗಸೆಬೀಜ, 51, ಸಾಸುವೆ, 52 , ಹುಚ್ಚೆಳ್ಳು , 53 , ಕುಸುಬೆ 
54, ಎಳ್ಳು, 55, ಸೂರ್ಯಕಾಂತಿಬೀಜ, 56, ಸೋಯಬಿನ್, 57, ಅಡಿಕೆ, 58, ಗೋಡಂಬಿಬೀಜ, 59, ಒಣಮೆಣಸಿನಕಾಯಿ , 60. ತೆಂಗಿನಕಾಯಿ , 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೩೦, ೨೦೧೬ 


೧೩೦೭ 


ಸಂ . 


61. ಕೊಬ್ಬರಿ, 62. ಕೊತ್ತಂಬರಿಬೀಜ ( ಧನಿಯಾ), 63, ಬೆಳ್ಳುಳ್ಳಿ, 64, ಶುಂಠಿ, 65, ಮೆಂತ್ಯ, 66, ಕಾಳುಮೆಣಸು, 67, ಅರಿಶಿನ, 68, ಅಲಸಂದೆ ( ಇಡೀ 
ಮತ್ತು ಒಡೆದ), 69, ಅವರೆ ( ಇಡೀ ಮತ್ತು ಒಡೆದ) , 70 , ಕಡಲೆ ( ಇಡೀ ಮತ್ತು ಒಡೆದ) , 71, ಉದ್ದು ( ಇಡೀ ಮತ್ತು ಒಡೆದ), 72 , ಬುಲ್ಲರ್ ( ಇಡೀ 
ಮತ್ತು ಒಡೆದ), 73 . ಹೆಸರು ( ಇಡೀ ಮತ್ತು ಒಡೆದ), 74, ಹುರುಳಿ, 75 . ಲಾಕ್ ( ಇಡೀ ಮತ್ತು ಒಡೆದ), 76 , ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 
77 . ಚೆನ್ನಂಗಿ (ಮಸೂರಿ) ( ಇಡೀ ಮತ್ತು ಒಡೆದ), 78, ಬಟಾಣಿ, 79. ತೊಗರಿ ( ಇಡೀ ಮತ್ತು ಒಡೆದ), 80, ಮೋತ್ ( ಇಡೀ ಮತ್ತು ಒಡೆದ), 
81. ಎಲ್ಲಾ ತರಕಾರಿಗಳು ( ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ), 82 . ಕಾಯಿಗಳು , 83. ಹಸಿರುಮೆಣಸಿನಕಾಯಿ , 84 . ಈರುಳ್ಳಿ , 85. ಆಲೂಗಡ್ಡೆ , 
86 . ಸುವರ್ಣಗೆಡ್ಡೆ, 87. ಸಿಹಿಗೆಣಸು ( ಗೆಣಸು), 88 , ಟೊಮ್ಯಾಟೋ , 89 . ವೀಳ್ಯದೆಲೆ, 90, ಬೆಲ್ಲ, 91, ತೆಂಗಿನಕಡ್ಡಿ, 92 . ಒಣದ್ರಾಕ್ಷಿ, 

ಮತ್ತು ಆದಕಾರಣ, ಮೇಲೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯನ್ನು ವಿಭಜಿಸಿ, ಬಳ್ಳಾರಿ ತಾಲ್ಲೂಕಿಗೆ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮತ್ತು ಸಂಡೂರು ತಾಲ್ಲೂಕಿಗೆ ಪ್ರತ್ಯೇಕ ಮಾರುಕಟ್ಟೆ ಸಮಿತಿ 
ಸ್ಥಾಪಿಸಬೇಕೆಂದು ಬಂದ ಬೇಡಿಕೆಗಳನ್ನು ಸರ್ಕಾರವು ಪರಿಶೀಲಿಸಿ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಈ ಕೆಳಗಿನ ಅನುಸೂಚಿಯಲ್ಲಿ 
ನಿರ್ಧಿಷ್ಟಪಡಿಸಿದಂತೆ ಎರಡು ಪ್ರತ್ಯೇಕ ಕೃಷಿ ಮಾರುಕಟ್ಟೆ ಕ್ಷೇತ್ರಗಳನ್ನಾಗಿ ವಿಭಜಿಸಲು ಕರ್ನಾಟಕ ಸರ್ಕಾರವು ಈಗ ಉದ್ದೇಶಿಸಿದೆ. 

ಆದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 3 ನ್ನು ಓದಿ ಕಲಂ 
145 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ವಿಭಜಿಸಿ 
ಈ ಕೆಳಗಿನ ಅನುಸೂಚಿಯ 4ನೇ ಅಂಕಣದಲ್ಲಿ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 3ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಮಾರುಕಟ್ಟೆ 
ಕ್ಷೇತ್ರದ ಪರಿಮಿತಿಯನ್ನೊಳಗೊಂಡಂತೆ, 2ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಎರಡು ಪ್ರತ್ಯೇಕ ಮಾರುಕಟ್ಟೆ ಕ್ಷೇತ್ರಗಳನ್ನು ವಿಭಜಿಸಲು ಈ ಮೂಲಕ 
ಉದ್ದೇಶವನ್ನು ಪ್ರಕಟಿಸಿದೆ. 

ಮಾರುಕಟ್ಟೆ ಕ್ಷೇತ್ರದ 
ಮಾರುಕಟ್ಟೆ ಕ್ಷೇತ್ರ 

ಕೃಷಿ ಉತ್ಪನ್ನಗಳು 
ಪರಿಮಿತಿ 
1. ಬಳ್ಳಾರಿ ಮಾರುಕಟ್ಟೆ ಬಳ್ಳಾರಿ ತಾಲ್ಲೂಕು 

1. ಜಾನುವಾರುಗಳು, 2. ಮೇಕೆಗಳು , 3. ಕುರಿಗಳು, 4. ಹತ್ತಿ (ಬೀಜ ತೆಗದ ಮತ್ತು ತೆಗೆಯದ), 
ಕ್ಷೇತ್ರ 

5. ಎಲ್ಲಾ ಹೂ . ಗಳು , 6, ಸಜ್ಜೆ, 7. ಜವೆ ಗೋಧಿ, 8, ಜೋಳ, 9 . ಕಂಬು, 10 . ಮೆಕ್ಕೆಜೋಳ, 
11 . ನವಣೆ, 12. ಭತ್ತ, 13. ರಾಗಿ, 14 , ಅಕ್ಕಿ, 15 . ಸಾಮೆ ( ಸಾವೆ), 16, ಗೋಧಿ, 
17. ಅಂಟುವಾಳ, 18, ಬೊಂಬು, 19 . ಭತ್ತ, 20, ಹಿಪ್ಪೆಬೀಜ, 21. ಹೊಂಗೇಬೀಜ, 
22. ಬೇವಿನಬೀಜ, 23, ಸೀಗೇಕಾಯಿ, 24 , ಹುಣಸೇಹಣ್ಣು, 25, ಹುಣಸೇಬೀಜ, 26, ಸೇಬು, 
27 . ಬಾಳೆಹಣ್ಣು, 28 . ಬೋರೆಹಣ್ಣು, 29 , ಹುಳಿಹಣ್ಣುಗಳು, 30 , ಚಕ್ಕೋತನ ಹಣ್ಣು, 
31. ಪೇರಲೆಹಣ್ಣು (ಸೀಬೆಹಣ್ಣು), 32. ದ್ರಾಕ್ಷಿ, 33, ಹಲಸಿನಹಣ್ಣು, 34, ಜಂಬುನೇರಳೆಹಣ್ಣು, 
35. ನಿಂಬೆಹಣ್ಣು, 36, ಕರಬೂಜ, 37, ಮಾವಿನಹಣ್ಣು, 38, ಮೂಸಂಬಿ, 39, ಮರಸೇಬು, 
40. ಪೈನಾಪಲ್ ( ಅನಾನಸ್ ), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42 . ದಾಳಿಂಬೆಹಣ್ಣು, 
43. ಸಪೋಟಾ, 44, ಸಿದ್ದೋಟ, 45 , ಕಿತ್ತಳೆ , 46. ಕಲ್ಲಂಗಡಿ, 47, ನೆಲಗಡಲೆ (ಶೇಂಗಾ) 
(ಕಾಯಿ ಮತ್ತು ಬೀಜ), 48, ಹರಳುಬೀಜ, 49, ಹತ್ತಿಬೀಜ, 50, ಅಗಸೆಬೀಜ, 51, ಸಾಸುವೆ, 
52. ಹುಚ್ಚೆಳ್ಳು, 53. ಕುಸುಬೆ, 54. ಎಳ್ಳು, 55 , ಸೂರ್ಯಕಾಂತಿಬೀಜ, 56 , ಸೋಯಬಿನ್, 
57. ಅಡಿಕೆ , 58 , ಗೋಡಂಬಿಬೀಜ, 59. ಒಣಮೆಣಸಿನಕಾಯಿ , 60. ತೆಂಗಿನಕಾಯಿ , 61, ಕೊಬ್ಬರಿ, 
62. ಕೊತ್ತಂಬರಿಬೀಜ ( ಧನಿಯಾ), 63, ಬೆಳ್ಳುಳ್ಳಿ, 64 , ಶುಂಠಿ , 65 , ಮೆಂತ್ಯ , 66, ಕಾಳುಮೆಣಸು, 
67. ಅರಿಶಿನ, 68, ಅಲಸಂದೆ ( ಇಡೀ ಮತ್ತು ಒಡೆದ), 69. ಅವರೆ ( ಇಡೀ ಮತ್ತು ಒಡೆದ), 
70 . ಕಡಲೆ ( ಇಡೀ ಮತ್ತು ಒಡೆದ), 71 , ಉದ್ದು ( ಇಡೀ ಮತ್ತು ಒಡೆದ), 72 , ಬುಲ್ಲರ್ ( ಇಡೀ 
ಮತ್ತು ಒಡೆದ), 73. ಹೆಸರು ( ಇಡೀ ಮತ್ತು ಒಡೆದ), 74 , ಹುರುಳಿ, 75. ಲಾಕ್ ( ಇಡೀ ಮತ್ತು 
ಒಡೆದ), 76. ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 77 , ಚೆನ್ನಂಗಿ ( ಮಸೂರಿ) ( ಇಡೀ 
ಮತ್ತು ಒಡೆದ), 78, ಬಟಾಣಿ, 79, ತೊಗರಿ ( ಇಡೀ ಮತ್ತು ಒಡೆದ) , 80, ಮೋತ್ ( ಇಡೀ 
ಮತ್ತು ಒಡೆದ), 81. ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ ಹೊರತುಪಡಿಸಿ), 
82. ಕಾಯಿಗಳು, 83. ಹಸಿರುಮೆಣಸಿನಕಾಯಿ , 84 . ಈರುಳ್ಳಿ, 85 . ಆಲೂಗಡ್ಡೆ, 86, ಸುವರ್ಣಗೆಡ್ಡೆ, 
87 . ಸಿಹಿಗೆಣಸು ( ಗೆಣಸು), 88, ಟೊಮ್ಯಾಟೋ , 89. ವೀಳ್ಯದೆಲೆ, 90 , ಬೆಲ್ಲ, 91, ತೆಂಗಿನಕಡ್ಡಿ, 

92 . ಒಣದ್ರಾಕ್ಷಿ. 
ಸಂಡೂರು ಸಂಡೂರು 

1. ಜಾನುವಾರುಗಳು, 2 . ಮೇಕೆಗಳು, 3, ಕುರಿಗಳು, 4, ಹತ್ತಿ (ಬೀಜ ತೆಗದ ಮತ್ತು ತೆಗೆಯದ), 
ಮಾರುಕಟ್ಟೆ ಕ್ಷೇತ್ರ ತಾಲ್ಲೂಕು 5. ಎಲ್ಲಾ ಹೂ .ಗಳು, 6 . ಸಜ್ಜೆ, 7. ಜವೆ ಗೋಧಿ, 8, ಜೋಳ, 9. ಕಂಬು, 10. ಮೆಕ್ಕೆಜೋಳ, 

11 . ನವಣೆ , 12 . ಭತ್ತ, 13. ರಾಗಿ, 14 , ಅಕ್ಕಿ , 15. ಸಾಮೆ ( ಸಾವೆ), 16, ಗೋಧಿ, 
17. ಅಂಟುವಾಳ , 18, ಬೊಂಬು, 19 . ಭತ್ತ, 20 . ಹಿಪ್ಪೆಬೀಜ, 21. ಹೊಂಗೇಬೀಜ, 
22. ಬೇವಿನಬೀಜ, 23 , ಸೀಗೇಕಾಯಿ, 24, ಹುಣಸೇಹಣ್ಣು, 25 , ಹುಣಸೇಬೀಜ, 26 , ಸೇಬು, 
27. ಬಾಳೆಹಣ್ಣು, 28, ಬೋರೆಹಣ್ಣು, 29, ಹುಳಿಹಣ್ಣುಗಳು, 30, ಚಕ್ಕೋತನ ಹಣ್ಣು, 


೧೩೦೮ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೩೦, ೨೦೧೬ 


ಭಾಗ ೪ಎ 


31. ಪೇರಲೆಹಣ್ಣು (ಸೀಬೆಹಣ್ಣು), 32 . ದ್ರಾಕ್ಷಿ, 33. ಹಲಸಿನಹಣ್ಣು, 34 , ಜಂಬುನೇರಳೆಹಣ್ಣು, 
35 . ನಿಂಬೆಹಣ್ಣು, 36 , ಕರಬೂಜ, 37. ಮಾವಿನಹಣ್ಣು, 38, ಮೂಸಂಬಿ, 39 , ಮರಸೇಬು, 
40 . ಪೈನಾಪಲ್ ( ಅನಾನಸ್ ), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 
43. ಸಪೋಟಾ, 44, ಸಿದ್ದೋಟ, 45 , ಕಿತ್ತಳೆ, 46, ಕಲ್ಲಂಗಡಿ , 47, ನೆಲಗಡಲೆ ( ಶೇಂಗಾ) 
(ಕಾಯಿ ಮತ್ತು ಬೀಜ), 48, ಹರಳುಬೀಜ, 49, ಹತ್ತಿಬೀಜ, 50, ಅಗಸೆಬೀಜ, 51. ಸಾಸುವೆ, 
52. ಹುಚ್ಚೆಳ್ಳು , 53, ಕುಸುಬೆ, 54, ಎಳ್ಳು, 55, ಸೂರ್ಯಕಾಂತಿಬೀಜ, 56, ಸೋಯಬಿನ್, 
57. ಅಡಿಕೆ , 58, ಗೋಡಂಬಿಬೀಜ, 59, ಒಣಮೆಣಸಿನಕಾಯಿ , 60 . ತೆಂಗಿನಕಾಯಿ , 61 , ಕೊಬ್ಬರಿ, 
62 . ಕೊತ್ತಂಬರಿಬೀಜ ( ಧನಿಯಾ), 63, ಬೆಳ್ಳುಳ್ಳಿ, 64 , ಶುಂಠಿ, 65, ಮೆಂತ್ಯ , 66, ಕಾಳುಮೆಣಸು, 
67. ಅರಿಶಿನ, 68, ಅಲಸಂದೆ ( ಇಡೀ ಮತ್ತು ಒಡೆದ), 69. ಅವರೆ ( ಇಡೀ ಮತ್ತು ಒಡೆದ), 
70 . ಕಡಲೆ ( ಇಡೀ ಮತ್ತು ಒಡೆದ), 71 . ಉದ್ದು ( ಇಡೀ ಮತ್ತು ಒಡೆದ), 72 . ಬುಲ್ಲರ್ ( ಇಡೀ 
ಮತ್ತು ಒಡೆದ), 73. ಹೆಸರು ( ಇಡೀ ಮತ್ತು ಒಡೆದ), 74 , ಹುರುಳಿ, 75. ಲಾಕ್ ( ಇಡೀ ಮತ್ತು 
ಒಡೆದ), 76, ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ (ಮಸೂರಿ) 
( ಇಡೀ ಮತ್ತು ಒಡೆದ), 78, ಬಟಾಣಿ, 79. ತೊಗರಿ ( ಇಡೀ ಮತ್ತು ಒಡೆದ), 80, ಮೋತ್ 
( ಇಡೀ ಮತ್ತು ಒಡೆದ), 81. ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) ( ಗರ್ಕಿನ್ 
ಹೊರತುಪಡಿಸಿ), 82. ಕಾಯಿಗಳು, 83 . ಹಸರುಮೆಣಸಿನಕಾಯಿ , 84, ಈರುಳ್ಳಿ, 85. ಆಲೂಗಡ್ಡೆ, 
86. ಸುವರ್ಣಗೆಡ್ಡೆ, 87, ಸಿಹಿಗೆಣಸು ( ಗೆಣಸು), 88 , ಟೊಮ್ಯಾಟೋ , 89. ವೀಳ್ಯದೆಲೆ, 90, ಬೆಲ್ಲ, 

91. ತೆಂಗಿನಕಡ್ಡಿ, 92 , ಒಣದ್ರಾಕ್ಷಿ, 
ಸದರಿ ಅಧಿಸೂಚನೆಯಿಂದ ಭಾದಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿದೆ. ಆಕ್ಷೇಪಣೆ 
ಅಥವಾ ಸಲಹೆಗಳನ್ನು ಈ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 32 ದಿನಗಳೊಳಗೆ ಸ್ವೀಕರಿಸಲ್ಪಡುವಂತೆ ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿಗಳು, ಸಹಕಾರ ಇಲಾಖೆ, ಕರ್ನಾಟಕ ಸರ್ಕಾರ, ಬಹುಮಹಡಿಗಳ ಕಟ್ಟಡ, ಡಾ|| ಅಂಬೇಡ್ಕರ್ ವೀಧಿ, ಬೆಂಗಳೂರು- 01, ಇವರ ವಿಳಾಸಕ್ಕೆ 
ಕಳುಹಿಸಿಕೊಡಬಹುದು. 
P . R . 377 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 30 

ಎಲ್. ಸಿ. ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 


WOMEN & CHILD DEVELOPMENT & EMPOWERMENT OF DIFFERENTLY ABLED AND 

SENIOR CITIZENS SECRETARIAT 

NOTIFICATION 
NO. WCD 348 PHP 2015 , Bengaluru , Dated : 26 - 04 - 2016 . 
In exercise of the powers conferred under Sub -Section (I).of Section 32 of the Person with Disabilities (equal Opportunities, 
Protection of Rights and Full Participation ) Act 1995, the Government of Karnataka hereby identifies the post specified in Col. 3, 4 , 5, 6 , 
7 , 8 & 9 of the Schedule below in respect of the category " C & D " Posts of the disable persons in Dharmika Datti Department. 

SCHEDULE - II 
SI. Name of the Blind Low Leprosy Hearing Locomotor Mentally Mentally 
No. Department Vision | Cured Impairment Disability 

Retarded 
| 5 

8 


First 


Dharmika Datti 
Department. 


First 
Division 
Assistant 
(Group - C ) 


First 
Division 
Assistant 
( Group - C) | 


First 
Division 
Assistant 
( Group - C) 


First 
Division 
Assistant 
(Group - C ) 


First Division 

Assistant 
( OA , OL, OAL , 

BL & CP ) . 
( Group- C ) . 


Division 
Assistant 
(Group - C ) 


Dharmika Datti 
Department. 


Stenogra 

Stenograp 
pher Steno her Steno her Steno 

Typist Typist Typist 
( Group - C) | | ( Group- C) | ( Group - C) 


Stenogra 
pher Steno 

Typist 
(Group - C ) 


Stenographer 

Steno Typist 
(OA, OL,OAL , 

BL & CP ) 
( Group - C) 
Stenographer 
( OA , OL, OAL , 

BL & CP ) 
(Group -C ) 


Dharmika Datti 
Department. 


Stenogra 

pher 
( Group- C ) | 


Stenograp 

her 
(Group - C ) 


Stenograp 

her 
(Group -C ) 


Stenogra 

pher 
(Group - C ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೩೦, ೨೦೧೬ 


0205 


SI. 


Blind 


Name of the 
Department 


Low 
Vision 


Leprosy 
Cured 


Hearing 
Impairment 


Locomotor 
Disability 


Mentally 

III 
8 


Mentally 
Retarded 


No 


2 


3 


4 


4 . 


Dharmika Datti 
Department. 


Second 
Division 
Assistant 
(Group - C ) 


Second 
Division 
Assistant 
(Group - C ) 


Second 
Division 
Assistant 
(Group - C ) 


Second 
Division 
Assistant 
(Group - C ) 


Second 
Division 
Assistant 
(OA, OL ,OAL, 

BL & CP ) 
(Group -C ) 

Typist 
(OA ,OL, OAL , 

BL & CP ) 
(Group -C ) 


Second 
Division 
Assistant 
(Group - C ) 


Dharmika Datti 
Department. 


Typist 
(Group - C ) 


Typist 
(Group -C ) 


Typist 
(Group -C ) 


Typist 
(Group - C ) 


Typist 
(Group - C) 


Dharmika Datti 
Department 


Driver (Group - C ) - Exempted . 


Dharmika Datti 
Department. 


Group -D 


Group - D 


Group -D 


Group -D 


(Group - D 
(OA, OL ,OAL , 

BL & CP ) 


(Group-D ) 


(Group -D ) 
MR (Mild ) 


This Order is issued as per the DPAR Services Rules -1 vide Order No . DPAR 273 SeNaNi 2013 , Dated : 13-03 -2015 . 
P . R . 370 

By Order and in the name of the Governor of Karnataka, 
SC -200 

JAYALAKSHMI 

Under Secretary to Government-2 , 
Department of Women & Child Development & Empowerment of 

Differently Abled and Senior Citizens. 


WOMEN & CHILD DEVELOPMENT & EMPOWERMENT OF DIFFERENTLY ABLED AND 

SENIOR CITIZENS SECRETARIAT 

NOTIFICATION 
NO . WCD 348 PHP 2015 , Bengaluru , Dated : 26 - 04 -2016 . 
In exercise of the powers conferred under Sub - Section (1) of Section 32 of the Person with Disabilities (equal Opportunities, 
Protection of Rights and Full Participation ) Act, 1995 , the Government of Karnataka hereby identifies the post specified in Col. 3 ,4 , & 5 
of the Schedule below in respect of the category " A & B " Posts of the disable persons in Agriculture Marketing Department. 

SCHEDULE -1 


Loco motor 


Blindness or Low 


Hearing 


Name of the Department 


Disability of 


Vision 


Impairment 


Cerebral palsy 


Assistant 


Assistant 


Assistant 
Director/Gazzetted 


Director/Gazzetted 


1. 


Agriculture Marketing Department 


Probationers 


Probationers 


(Group-B ) 


(Group-B ) 


Director/Gazzetted 

Probationers 
(OA,OL ,OAL ,BL, 

BLOA & CP) 

(Group -B ) 
Assistant Engineer (OA, 
OL & CP ) (Group-B ) 


Agriculture Marketing Department 


Assistant Engineer 

(Group- B ) 


NOTIFICATION 


In exercise of the powers conferred under Sub -Section (I) of Section 32 of the Person with Disabilities (equal Opportunities, 
Protection of Rights and Full Participation ) Act, 1995 , the Government of Kamataka hereby identifies the post specified in Col. 3 , 4 , 5 , 6 , 
7 , 8 & 9 of the Schedule below in respect of the category " C & D " Posts of the disable persons in Agriculture Marketing 
Department 


0200 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೩೦, ೨೦೧೬ 


ಭಾಗ ೪ಎ 


SI. 
No . 


Blind 


Name of the 
Department 


Low 
Vision 


SCHEDULE - II 
Leprosy Hearing 
Cured Impairment 


Mentally III 


Locomotor 
Disability 


Mentally 
Retarded 


4 


5 


9 


Agriculture 
Marketing 
Department. 


Junior 
Engineer 
(Group- C ) 


2 . 


Agriculture 
Marketing 
Department. 


First 
Division 
Assistant 
(Group - C ) 


First 
Division 
Assistant 
(Group -C ) 


First 
Division 
Assistant 
(Group -C ) 


First 
Division 
Assistant 
(Group- C ) 


First Division 

Assistant 
(Group - C ) 


Agriculture 
Marketing 
Department. 


Second 
Division 
Assistant 
(Group -C ) 


Second 
Division 
Assistant 
(Group -C ) 


Second 
Division 
Assistant 
(Group -C ) 


Second 
Division 
Assistant 
(Group -C ) 


Second 
Division 
Assistant 
(Group -C ) 


Junior 
Engineer 
(OA,OL,CP) 

(Group - C ) 
First Division 

Assistant 
(OA ,OL ,OAL, 

BL & CP ) 
(Group - C ) 
Second 
Division 
Assistant 
(OA,OL ,OAL, 

BL & CP ) 
(Group -C ) 

Market 
Supervisor 
(OA, OL, 
OAL ,BL & 

CP ) 
(Group - C ) 

Market 
Assistant 

(OA,OL , 
OAL ,BL & 

CP ) 
(Group - C ) 
Stenographer 

(OA, OL , 
OAL , BL & 


4 . 


Agriculture 
Marketing 
Department. 


Market 
Supervisor 
(Group - C ) 


Market 
Supervisor 
(Group - C ) 


Market 
Supervisor 
(Group - C ) 


Market 
Supervisor 
(Group - C ) 


5 . 


Agriculture 
Marketing 
Department 


Market 
Assistant 
(Group -C ) 


Market 
Assistant 
(Group- C ) 


Market 
Assistant 
(Group -C ) 


Market 
Assistant 
(Group- C ) 


Agriculture 
Marketing 
Department. 


Stenograp 

her 
(Group -C ) 


Stenograp 

her 
(Group - C ) 


Stenograp 

her 
(Group -C ) 


Stenographer 

(Group -C ) 


CP ) 


Agriculture 
Marketing 
Department. 


Typist 
(Group-C ) 


Typist 
(Group -C) 


Typist 
(Group-C) 


Typist 
(Group -C ) 


(Group - C ) 

Typist 
(OA ,OL , 
OAL, BL & 

CP ) 
(Group -C ) 


Typist 
(Group- C ) 


OO 


Agriculture 
Marketing 
Department. 


Driver (Group -C ) - Exempted. 


Peon 
Agriculture 

Peon 
Peon Peon Peon 

Peon (Group -D 

Peon 
Marketing 

(Group -D ) 
(Group - D ) (Group-D ) (Group- D ) (Group-D ) (OA,OL , (Group - D ) 
Department. 

MR (Mild ) 

OAL ,BL & CP ) 
This Order is issued as per the DPAR Services Rules-1 vide Order No . DPAR 273 SeNaNi 2013, Dated : 13-03- 2015. 
P . R . 371 

By Order and in the name of the Governor of Karnataka , 
SC - 100 

JAYALAKSHMI 

Under Secretary to Government-2 , 
Department of Women & Child Development & Empowerment of 

Differently Abled and Senior Citizens . 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜೂನ್ ೩೦, ೨೦೧೬ 

0200 
WOMEN & CHILD DEVELOPMENT & EMPOWERMENT OF DIFFERENTLY ABLED AND 

SENIOR CITIZENS SECRETARIAT 

NOTIFICATION 
NO . WCD 348 PHP 2015, Bengaluru , Dated : 26 -04 -2016 . 
In exercise of the powers conferred under Sub -Section (1 ) of Section 32 of the Person with Disabilities (equal Opportunities , 
Protection of Rights and Full Participation ) Act, 1995 , the Government of Karnataka hereby identifies the post specified in Col. 3 , 4 , & 5 
of the Schedule below in respect of the category " A & B " Posts of the disable persons in Ayush Department. 

SCHEDULE -I 


Name of the Department 


Blindness or Low 

Vision 


Hearing Impairment 


No . 


1 . 


Ayush Department 


. 


Loco motor 
Disability of 

Cerebral palsy 
Professor (OA,OL, CP ) 

(Group -A ) 
Assistant Professor 
(OA,OL, CP) (Group - A ) 

Medical Officer 
(OA,OL, CP ) (Group - A ) 


2 . 


Ayush Department 


Ayush Department 


4 . 


Ayush Department 


Drugs Inspector 
(Ayurveda) (LV ) 

(Group - A ) 


MedicalOfficer 

(Group - A ) 
Drugs Inspector 

(Ayurveda) 

(Group - A ) 
Drugs Inspector 
(Homeopathy) 

(Group - A ) 


Drugs Inspector 
(Ayurveda ) (OA, OL , CP ) 

(Group - A ) 


Ayush Department 


Drugs Inspector 
(Homeopathy) (LV) 

(Group - A ) 


Drugs Inspector 

(Homeopathy) 
(OA ,OL, CP ) (Group - A ) 


6 . 


Ayush Department 


Lecturer 
(OA,OL , CP ) (Group - B ) 


NOTIFICATION 
In exercise of the powers conferred under Sub -Section (1) of Section 32 of the Person with Disabilities (equal Opportunities 
Protection of Rights and Full Participation ) Act 1995 , the Government of Karnataka hereby identifies the post specified in Col. 3 . 4 . 5 . 6 . 
7 . 8 & 9 of the Schedule below in respect of the category " C & D " Posts of the disable persons in Excise Department. 

SCHEDULE- 11 
SI. Name of the Blind Low Vision Leprosy Hearing Locomotor Mentally Mentally 
No . Department Cured Impairment Disability 

Retarded 


2 


5 


Ayuysh 
Department. 


Staff Nurse 
(Group -C ) 


Staff Nurse 
(Group -C ) 


Staff Nurse 
(Group -C ) 


Staff Nurse 
(Group- C ) 


Ayuysh 
Department. 


Drug Analyst 
(Group -C ) 


Drug 
Analyst 
(Group - C ) 


Staff Nurse 

(Group -C ) 
(OA, OL, CP ) 

(Group -C ) 
Drug Analyst 

(OL,CP ) 

(Group-C ) 
Lab Technician 
(OL,OA , OAL, 

BL & CP ) 
(Group - C ) 


Drug 
Analyst 
(Group - C ) 


Ayuysh 


Lab 
Technician 
(Group - C ) 


Lab 
Technician 
(Group - C ) 


Department. 


Ayuysh 


Yoga 
Instructor 
(Group -C ) 


Yoga 
Instructor 
(Group - C ) 


Yoga 
Instructor 
(Group- C ) 


Yoga 
Instructor 
(Group - C ) 


Department. 


Yoga Instructor 

(OL,CP ) 
(Group- C ) 
Pharmacists 
(OL ,OA ,BL 

& CP ) 
(Group -C ) 


Ayuysh 
Department 


Pharmacists 
(Group- C ) 


Pharmacists 
(Group -C ) 


Pharmacists 
(Group - C ) 


nang 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೩೦, ೨೦೧೬ 


ಭಾಗ ೪ಎ 


2 


3 


4 


- 


5 


7 


T9 


Ayuysh 
Department. 


Assistant 
Librarian 
(Group -C ) 


Assistant 
Librarian 
(Group-C ) 


Assistant 
Librarian 
(Group- C ) 


Assistant 
Librarian 
(Group - C ) 


Assistant 

Librarian 
(OA ,OL,OAL 

& CP ) 
(Group - C ) 


Assistant 
Librarian 
(Group - C ) 


Ayuysh 
Department 


Stenographer 
(Group - C ) 


Stenographer 

(Group -C ) 


Stenographer 
(Group -C ) 


Stenographer 

(OA,OL, 
BL,OAL & CP) 

(Group -C ) 


Stenographer 
(Group - C ) 


Ayuysh 
Department. 


Mechanic 
(Group-C ) 


Mechanic 
(Group - C ) 


Mechanic 

(OL ,CP ) 
(Group -C ) 


Mechanic 
(Group - C ) 


First Division 

Assistant 


Ayuysh 
Department 


First 
Division 
Assistant 
(Group-C ) 


First Division 

Assistant 
(Group -C ) 


First Division 

Assistant 
(Group- C ) 


First Division 

Assistant 
(Group -C ) 


(OA ,OL ,OAL 

BL & CP ) 
(Group - C ) 


First 
Division 
Assistant 
(Group-C ) 


Ayuysh 
Department. 


Second 
Division 
Assistant 
(Group- C ) 


Second 
Division 
Assistant 
(Group-C) 


Second 
Division 
Assistant 
(Group -C ) 


Second 
Division 
Assistant 
(Group -C ) 


Second 
Division 
Assistant 
(OA, OL , OAL , 

BL & CP ) 
(Group - C ) 


Second 
Division 
Assistant 
(Group- C ) 


Ayuysh 
Department. 


Typist 
(Group -C ) 


Typist 
(Group -C ) 


Typist 
(Group -C ) 


Typist 
(Group - C ) 


Typist 
(OA,OL, OAL , 

BL & CP ) 
(Group -C ) 


Typist 
(Group -C ) 


Ayuysh 
Department. 


Driver (Group -C ) - Exempted. 


Ayuysh 
Department. 


Masagist 
(Group -D ) 


Masagist 
(Group - D ) 


Masagist 
(OL ) (Group - D ) 


Ayuysh 
Department 


Cook 
(Group - D ) 


Cook 
(Group -D ) 


Cook 
(Group - D ) 


Cook 
(OL, BL , CP ) 
(Group - D ) 


Cook 
(Group-D ) 


Cook 
(Group -D ) 
MR (Mild ) 


Maistri 


Maistri 


Maistri 


Ayuysh 
Department. 


Maistri 
(Group - D ) 


Maistri 
(OL ,CP ) 
(Group - D ) 


Maistri 
(Group -D ) 
MR (Mild ) 


(Group-D ) 


(Group - D ) 


(Group -D ) 


Peon 
(Group- D ) 


Ayuysh 
Department 


16 
. 


Peon 
(Group - D ) 


Peon 
(Group - D ) 


Peon 
(Group - D ) 


Peon 
(OL,BL , CP ) 
(Group -D ) 


Peon 
(Group - D ) 


Peon 
(Group -D ) 
MR (Mild ) 


Diet 


Distributor 


17 . 


Ayuysh 
Department 


Diet 
Distributor 
(Group- D ) 


Diet 
Distributor 
(Group -D ) 


Diet 
Distributor 
(Group- D ) 


Diet 
Distributor 
(Group -D ) 


Diet Distributor 
(OL ,BL,CP) 
(Group -D ) 


Diet 
Distributor 
(Group -D ) 


(Group- D ) 
MR (Mild ) 


ಭಾಗ ೪ಎ 


nana 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೩೦, ೨೦೧೬ 
4 

5 | 6 


3 


7 


8 


Ayuysh 
Department 


Group-D 


Group -D 


Group -D 


Group - D 


Group - D 
(OL , BL ,CP ) 


Group -D 


Group - D 

MR 
(Mild ) 


19 . 


Ayuysh 
Department. 


Other Post 
(Group -D ) 


Other Post 
(Group -D ) 


Other Post 
(Group - D ) 


Other Post 
(Group-D ) 


Other Post 
(OI.BL,CP ) 
(Group- D ) 


Other Post 
(Group - D ) 


Other 

Post 
(Group- D ) 
MR (Mild ) 


This Order is issued as per the DPAR Services Rules - 1 vide Order No . DPAR 273 SeNaNi 2013 , dated : 13 -03- 2015 . 


P .R. 372 


SC - 100 


By Order and in the name of the Governor of Karnataka, 

JAYALAKSHMI 

Under Secretary to Government-2, 
Department of Women & Child Development & Empowerment of 

Differently Abled and Senior Citizens. 


HOME SECRETARIAT 

RE -NOTIFICATION 
No. HD 11CNA 2014 , Bengaluru , Dated : 29 -03-2016 . 
The Notification No. BM /2015 - 16 /Bkg/ dated 14 .03. 2016 of Films Division Ministry of Information & broadcasting, Bengaluru is 
hereby republished . 

No.BM / 2015 - 16Bkg/. 

Bengaluru , Dated : 14 -3-2016 
Films Division Government of India , Ministry of Information & Broadcasting 

RE - NOTIFICATION 
1. The following is the brief of the final release schedule for the month of February , 2016 thathas to be released in the theatrical 
circuits in Karnataka State by the Films Division , Ministry of Information & Broadcasting Bengaluru . 

FINAL RELEASE SCHEDULE FOR THE MONTH OF March 2016 


Release 
Date 


Title 


Col/ B & w 


Mtrs 


Synopsis 


Produced by 


EK KADAM 
AUR 


04. 03 .2016 


Col 


2 .55 


The film is about how we the citizens of India are 
responsible for the garbage that accumulates around 
the garbage container kept on the road for the 
purpose of the household garbage to be thrown in and 
not outside . This container and tries to make people 
aware of the importance of cleanliness and the proper 
use of the garbage container so as to make our India 
clean . 
The short film shows the consequence of wasting of 
energy drops namely fuel, blood and water and 
emphasizes the need to save them for future needs. 


Films Division 
Ministry of 
Information and 
Broadcasting, 
Government of 
India, Mumbai 
400026 . 


(Swach Bharat) 


11. 03 . 2016 


SAVE THE 
DROPS 


Col 


60 .21 


18 .03 .2016 


SAVIOR 


61 


Christmas is the celebration of the birth of the Savior, 
the Jesus Christ. 


25 .03.2016 


CHIMU 


110 


Chimu realizes the harm in littering and sets out to 
teach others how to , keep the city clean . 


V . SUKUMARAN 
Branch Manager. 


P . R . 373 


SC - 50 


By Order and in the name of the Governor of Karnataka , 

M .R . SHOBHA 
Under Secretary to Government (I/C ), 
Home Department. (Prisons & Cinema) 


೧೩೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೩೦, ೨೦೧೬ 


ಭಾಗ ೪ಎ 


3 . 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿಇ 01 ನಸಾಸೇ 2016, ಬೆಂಗಳೂರು, ದಿನಾಂಕ : 13 - 04 -2016. 
ಡಿ.ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ನ Article of Association ನ 8 ಮತ್ತು 17 ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಈ ಕೆಳಕಂಡವರನ್ನು ಡಿ.ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ಸ್ ಲಿಮಿಟೆಡ್ ನ ನಿರ್ದೇಶಕರ ಮಂಡಳಿಯಲ್ಲಿ ಅಧಿಕಾರಿ/ ಅಧಿಕಾರೇತರ 
ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕ್ರ ಸ | ಶ್ರೀಯುತರು 

ಅಧಿಕಾರ / ಅಧಿಕಾರೇತರ 
ಶ್ರೀ ಸಿ. ಮಲ್ಲಿಕಾರ್ಜುನ, ವ್ಯವಸ್ಥಾಪಕ 

ಅಧಿಕಾರಿಯುತ ನಿರ್ದೇಶಕರು 
ನಿರ್ದೇಶಕರು, ಡಿ.ದೇವರಾಜ್ ಅರಸ್ ಟ್ರಕ್‌ 
ಟರ್ಮಿನಲ್ ಲಿ., ಬೆಂಗಳೂರು 
| ಶ್ರೀ ಲೋಕೇಶ್ವರಪ್ಪ, ಬಿನ್ ಶ್ರೀ ಕರಿಯಪ್ಪ, ಅಧಿಕಾರೇತರ ನಿರ್ದೇಶಕರು 
ಅರಳಹಳ್ಳಿ , ಹೊಸದುರ್ಗ , ಹೊಸದುರ್ಗ 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 
ಶ್ರೀಮತಿ ಸುಜಾತ , ಕೋಂ ಶ್ರೀ ರಂಗಸ್ವಾಮಿ , ಅಧಿಕಾರೇತರ ನಿರ್ದೇಶಕರು 
ಕುಪ್ಪಾಳಿ, ತಿಪಟೂರು, ತಿಪಟೂರು ತಾಲ್ಲೂಕು, 
ತುಮಕೂರು ಜಿಲ್ಲೆ. 
ಶ್ರೀ ಟಿ. ಹೆಚ್ . ಎಂ . ವಿರೂಪಾಕ್ಷಯ್ಯ , ಬಿನ್ ಶ್ರೀ ಅಧಿಕಾರೇತರ ನಿರ್ದೇಶಕರು 
ಟಿ. ಹೆಚ್ . ಎಂ .ಶಂಭುಲಿಂಗಯ್ಯ , 12ನೇ ವಾರ್ಡ್, 
ಸಂಡೂರುಗೇರಿ, ಹರಪನಹಳ್ಳಿ ತಾಲ್ಲೂಕು, 

ದಾವಣಗೆರೆ ಜಿಲ್ಲೆ. 
5 , ಶ್ರೀ ಡಿ. ಎ. ಜವರಪ್ಪ, ಬಿನ್ ಶ್ರೀ ಅಪ್ಪಾಜಿಗೌಡ, ಅಧಿಕಾರೇತರ ನಿರ್ದೇಶಕರು 

ದೊರೆಕೆರೆ, ದೊಡ್ಡಬೋರಾಲು ಅಂಚೆ, 
ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ. 
ಶ್ರೀ ಹೆಚ್. ಲಿಂಗಣ್ಣ, ಬಿನ್ ಶ್ರೀ ಹನುಮಂತಪ್ಪ , ಅಧಿಕಾರೇತರ ನಿರ್ದೇಶಕರು 
ವೀರಾಂಡನಹಳ್ಳಿ , ಗೌರಿಬಿದನೂರು ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ. 
ಶ್ರೀ ಶಾಂತಪ್ಪ ಬುಡಮಪ್ಪ ಬುಡಮಣ್ಣನವರ, ಸಾ : | ಅಧಿಕಾರೇತರ ನಿರ್ದೇಶಕರು 
ತುಮ್ಮಿನಕಟ್ಟಿ, ರಾಣಿಬೆನ್ನೂರು ತಾಲ್ಲೂಕು, 
ಹಾವೇರಿ ಜಿಲ್ಲೆ. 
ಶ್ರೀ ನಜೀರ್ ಅಹಮ್ಮದ್‌ ಪಂಜಾಬಿ, ಬಿನ್ ಅಧಿಕಾರೇತರ ನಿರ್ದೇಶಕರು 
ಶ್ರೀ ಮಹಮ್ಮದ್‌ ಖಾಜಾ ಮೊಹಿನುದ್ದೀನ್, 
ನಂ .2 - 5 - 50 /5lಡಿ, ತಾರಾನಾಥ ರಸ್ತೆ, 
ರಾಯಚೂರು ತಾಲ್ಲೂಕು ಮತ್ತು ಜಿಲ್ಲೆ . 


4 


. 


PR-357 


SC- 50 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಬೀರೇಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಾರಿಗೆ ಇಲಾಖೆ. 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಿಡಿ 17 ಪಿಟಿಪಿ 2016 , ಬೆಂಗಳೂರು, ದಿನಾಂಕ: 12- 04- 2016. 
ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಅಧಿನಿಯಮ, 1994ರ ಅಧ್ಯಾಯ 2 ನಿಯಮ 3( ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ , ಚಿತ್ರದುರ್ಗ, ಇದರ ಆಡಳಿತ ಮಂಡಳಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರುಗಳನ್ನಾಗಿ 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೩೦, ೨೦೧೬ 


೧೩೧೫ 


ಕ್ರಸ 


ವರ್ಗ 


1. 


ಪರಿಶಿಷ್ಟ ಜಾತಿ 


ಅಭ್ಯರ್ಥಿಯ ಹೆಸರು 
ಶ್ರೀ ವೇದುನಾಯ್ಕ , ಬಿನ್ ಶ್ರೀ ಮೋಗ್ಯ ನಾಯ್ಕ , ಬಾಪೂಜಿನಗರ , 
ತೊಗರಿಕಟ್ಟೆ ಅಂಚೆ, ಹರಪನಹಳ್ಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
ಶ್ರೀ ಬಿ . ವಿ. ಮಾಧವ್, ಬಿನ್ ಶ್ರೀ ಸಣ್ಣ ವೆಂಕಟಪ್ಪ, ಬಾಬುರಾಜೇಂದ್ರ 
ಪ್ರಸಾದ್ ರಸ್ತೆ, ಟಿ. ಟಿ. ರೋಡ್, ಪಾರ್ಕ್ ಮುಂಭಾಗ, ಹಿರಿಯೂರು 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ . 
ಶ್ರೀಮತಿ ಗೀತಾಬಾಯಿ , ಕೋಂ : ಶ್ರೀ ಗೇಮ್ಯಾನಾಯ್ಕ , ವೀರದಿಮ್ಮನಹಳ್ಳಿ , 
ಚಳ್ಳಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 


ಸಾಮಾನ್ಯ 


ಸಾಮಾನ್ಯ 


ಸಾಮಾನ್ಯ 


ಶ್ರೀ ಟಿ. ಜಿ. ಸಂತೋಷ್ಕುಮಾರ್ ಬಿನ್ ಶ್ರೀ ಟಿ . ಜಿ . ಮಂಜುನಾಥಪ್ಪ , 
ಭೀಮಸಮುದ್ರ, ಹಿರೇಗುಂಟನೂರು ಹೋಬಳಿ, ಚಿತ್ರದುರ್ಗ ತಾಲ್ಲೂಕು 
ಮತ್ತು ಜಿಲ್ಲೆ. 


5 , 


ಪರಿಶಿಷ್ಟ ಪಂಗಡ 


ಸಾಮಾನ್ಯ 


ಶ್ರೀಮತಿ ಲಲಿತಮ್ಮ , ಕೋಂ ಶ್ರೀ ತಿಪ್ಪೇಸ್ವಾಮಿ , # 276 /12 , 17ನೇ ಕ್ರಾಸ್, 
ಕೆ. ಟೆ. ಜೆ ನಗರ, ದಾವಣಗೆರೆ, ದಾವಣಗೆರೆ ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀ ನಾರಾಯಣ ಸ್ವಾಮಿ , ಬಿನ್ ಶ್ರೀ ಬೈರಪ್ಪ, ಹಿರಿಯಣ್ಣನಹಳ್ಳಿ, ದಿಟ್ಟೂರು 
ಅಂಚೆ, ಕಸಬಾಹೋಬಳಿ, ಚಿಕ್ಕಬಳ್ಳಾಪುರ ತಾಲ್ಲೂಕು ಮತ್ತು ಜಿಲ್ಲೆ. 
ಶ್ರೀ ಜಯದೇವ, ಬಿನ್ ಶ್ರೀ ಕೃಷ್ಣಪ್ಪ , ಕೋಲಾರ , ಕೋಲಾರ ತಾಲ್ಲೂಕು 
ಮತ್ತು ಜಿಲ್ಲೆ 
ಶ್ರೀ ಬಿ.ಕೆ. ಅನಿಲ್ ಕುಮಾರ್ , # 2, ಬಿಲ್ಲಿ ಶಿವಾಲೆ, ಕೊತ್ತನೂರುಪೋಸ್ಟ್, 
ಬೆಂಗಳೂರು, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ. 


ಪರಿಶಿಷ್ಟ ಜಾತಿ 


೪ಣ 


ಸಾಮಾನ್ಯ 


ಸಾಮಾನ್ಯ 


ಶ್ರೀ ಹೆಚ್.ಎಸ್ , ವಿರೇಶ್ ಕುಮಾರ, ಬಿನ್ ಶ್ರೀ ಹೆಚ್.ಆರ್. ರೇಣುಕಯ್ಯ , 
ಹಾಲನೂರು, ತುಮಕೂರು, ತುಮಕೂರು ತಾಲ್ಲೂಕು ಮತ್ತು ಜಿಲ್ಲೆ. 


PR.- 358 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

- ಎಸ್ .ತಿಪ್ಪೇಸ್ವಾಮಿ 

ಸರ್ಕಾರದ ಉಪ ಕಾರ್ಯದರ್ಶಿ (ಆಡಳಿತ) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಅಇ 49 ಬೆಮಪ್ರಾ 2014 , ಬೆಂಗಳೂರು, ದಿನಾಂಕ : 21 - 04 - 2016 . 


ಸ 


ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012ರನ್ವಯ ನಗರ ಯೋಜನಾ ಪ್ರಾಧಿಕಾರ ರಬಕವಿ - ಬನಹಟ್ಟಿ, ಬನಹಟ್ಟಿ ಇಲ್ಲಿ 
ದಿನಾಂಕ : 10 - 04 - 2006ರಂದು 10 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿರುವ ಹಾಗೂ ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಂದು 
ಕಾರ್ಯನಿರತನಾಗಿರುವ ಅರ್ಹ ದಿನಗೂಲಿ ನೌಕರರಾದ ಶ್ರೀ ಮೌಲಾಸಾಬ ಎಂ . ಆಸಂಗಿ ರವರ ವಿವರಗಳನ್ನು ಅನುಬಂಧ -1 ರಲ್ಲಿರುವಂತೆ ಪಟ್ಟಿ ಮಾಡಿ 
ಅಧಿಸೂಚಿಸಲಾಗಿದೆ. ಅದರಂತೆ, ಅನುಬಂಧ-1 ರಲ್ಲಿರುವ ಅರ್ಹ ದಿನಗೂಲಿ ನೌಕರರು ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 77 ಶಾಸನ 2012, ದಿನಾಂಕ : 
15 - 02 - 2013ರ ಅಧಿನಿಯಮದ ಪ್ರಕಾರ ಬದ್ಧರಾಗಿರತಕ್ಕದ್ದು. 

ಈ ಅಧಿಸೂಚನೆಯಲ್ಲಿರುವ ದಿನಗೂಲಿ ನೌಕರರು ನೌಕರರಾಗಿ ಸೇವೆಗೆ ಸೇರುವಾಗ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 
2012ರಂತೆ ಅರ್ಹತೆ ಹೊಂದದೇ ಇದ್ದಲ್ಲಿ ಹಾಗೂ ಸಲ್ಲಿಸಿರುವ ಮಾಹಿತಿ ಹಾಗೂ ದಾಖಲೆ ಸುಳ್ಳು /ಪೋರ್ಜರಿಯಾಗಿದ್ದಲ್ಲಿ ಅವರ ಹೆಸರು ಈ 
ಅಧಿಸೂಚನೆಯಲ್ಲಿ ಸ್ವಯಂಚಾಲಿತವಾಗಿ ರದ್ದಾಗುವ ಷರತ್ತಿಗೊಳಪಟ್ಟಿರುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


R .N .I. No . KARBIL/2001/47147 POSTAL REGN. No . RNP /KA/ BGS/2202/2014- 16 
Licensed to post without prepayment WPP No . 297 
೧೩೧೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೩೦, ೨೦೧೬ 


ಭಾಗ ೪ 


* 


ಅಭ್ಯರ್ಥಿಯ ಹೆಸರು 


ಹುಟ್ಟಿದ ದಿನಾಂಕ 


ಪ್ರಸ್ತುತ ದಿನಗೂಲಿ 
ಸೇವೆಯಲ್ಲಿರುವ 
ಬಗ್ಗೆ ಷರಾ 


ವೃಂದ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 49 ಬೆಮಪ್ರಾ 2014 , ದಿನಾಂಕ : 21 - 04 -2016ರ ಅನುಬಂಧ -1 

ದಿನಗೂಲಿಸೇವೆಗೆ ನೇಮಕ 
ವರ್ಗ ದಿನಗೂಲಿ ಸೇವೆಗೆ 

ಗೊಂಡ ಹುದ್ದೆ ಹಾಗೂ ಪ್ರಸ್ತುತ | ದಿನಗೂಲಿ ಸೇವೆಗೆ 
ಸಾಮಾನ್ಯ / 
ದಿನಗೂಲಿ ಸೇರುವ ವೇಳೆ 

ಒಟ್ಟು ದಿನಗೂಲಿ 
ಪ್ರಸ್ತುತ ವಿದ್ಯಾರ್ಹತೆ 

ನಿರ್ವಹಿಸುತ್ತಿ 
ವೃಂದ (ಸದರಿ ಹುದ್ದೆಗೆ 

ತೆಗೆದುಕೊಳ್ಳಲು 
ಹಿಂದುಳಿದ 

ಸೇವೆಯಲ್ಲಿರುವ 
ಸೇವೆಗೆ ಸೇರಿದ ಅಭ್ಯರ್ಥಿಯ ಹಾಗೂ ಪಡೆದ 

ರುವ ಹುದ್ದೆ 
ವೃಂದ ಮತ್ತು ನೇಮಕಾತಿ 

ಹೊರಡಿಸಿದ 
ವರ್ಗ / ಪರಿಶಿಷ್ಟ 

ಬಗ್ಗೆ ಷರಾ 
ದಿನಾಂಕ ವಿದ್ಯಾರ್ಹತೆ ಮತ್ತು ದಿನಾಂಕ 

ನಿಯಮದನ್ವಯ ಹಾಗೂ ಆದೇಶ ಹಾಗೂ 
ಜಾತಿ/ ಪರಿಶಿಷ್ಟ 

( ವೇತನ ಇತರೆ) 
ಪಡೆದ ದಿನಾಂಕ ನಿಗಧಿಪಡಿಸಿದ 

ವೇತನ 
ಪಂಗಡ 

ವಿದ್ಯಾರ್ಹತೆ) 

ಆದೇಶ ಸಂಖ್ಯೆ : 
ನಯುಪ್ರ/ ರ. ಬ | ದಿನಗೂಲಿ ಸೇವೆ 

ಸಿಬ್ಬಂದಿ/1996 - | 19 ವರ್ಷ , 5 
ಎಸ್ .ಎಸ್ . ಎಲ್. ಸಿ . | ಎಸ್. ಎಸ್. ಎಲ್. ಸಿ . ಗ್ರೂಪ್- ಡಿ 

97 /17 , 

ತಿಂಗಳು 
ಪ್ರವರ್ಗ 2ಬಿ | 15 - 3 - 1996 

ಗ್ರೂಪ್- ಡಿ 
15 - 6 - 1984 15 - 6 - 1984 ಎಸ್ . ಎಸ್.ಎಲ್. ಸಿ . 

15 - 3 -1996 ಹಾಗೂ ಸೇವಾ 
ಈಗಿನ ವೇತನ ವಿಚ್ಚಿನ್ನತೆ 
( ಸೆಪ್ಟಂಬರ್- 15 ) ಇರುವುದಿಲ್ಲ. 
ಕ. 6500 / 


1. 


| ಶ್ರೀ ಮೌಲಾಸಾಬ ಎಂ . 
| 

ಆಸಂಗಿ 


14 - 11 - 1964 


ಹಾಲಿ ಕೆಲಸ 
ನಿರ್ವಹಿಸುತ್ತಿ 
ರುತ್ತಾರೆ. ಪ್ರಸ್ತುತ 
ಪಡೆಯುತ್ತಿರುವ 

ವೇತನ 
7. 6500 .00 


P. R . 369 


SC- 50 


ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


